ಸಾಹಿತ್ಯವಾಹಿನಿ- ೬೩ 


ವೇದಾಂತ ಸೂತಗಳು 
a) 


ಜಿ. ಹನುಮಂತರಾವ್‌ 


ಪ್ರಕಾಶಕರು 


ಡಿ. ವಿ. ಕೆ. ಮೂರ್ತಿ 


ಕೃಷ್ಣಮೂರ್ತಿಪುರಂ 3 4 ವೆಶ್ಶಿಸೂರು-೪ 


CC-0: Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri 


>-0. Bhagavad Ramanuja National Research Institute, Melukote Collectic 


Funding: Tattva Heritaggab % 06೫67461210. Digitization: eGangotri 


ವೇದಾಂತ ಸೂತ್ರಗಳು 


ಜಿ. ಹನುಮಂತರಾವ್‌ 


ಪ್ರಕಾಶಕರು 
ಎ Dh we ಮೂರ್ತಿ 
ಕೃಷ್ಣಮೂರ್ತಿಪುರಂ : : ಮೈಸೂರು-೪ 


\ 
5-0. Bhagavad Ramanuja National Research Institute, Melukote Collectio 


Funding: Tattva Heritage Foundation, Kolkata. Digitization: eGangotri 
ಮೊದಲ ವ ಮುದ್ರ N: ೧೯೭೦ 


ಹಕ್ಕುಗಳು ಲೇಖಕರವು 


Lf 


BS: ಐವತ್ತು ಪೈಸೆ 


ಮುದ್ರ ಕರು 
ಮೈಸೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ ಹೌಸ್‌, 
ಮೈಸೂರು 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri 


ವೇದಾಂಶಸೂಶ್ರಗಳು 
೧. ಪೀಠಿಕೆ 


ವೇದದ ಪೂರ್ವಭಾಗಗಳ ಆಧಾರದ ಮೇಲೆ, ಮುಖ್ಯನಾಗಿ 
ಬಾಹ್ಮಣಗಳ ಆಧಾರದ ಮೇಲೆ, ರಚಿಸಿದ ಸೂತ್ರಗಳು ಪೂರ್ವ 
ನೀಮಾಂಸಾ ದರ್ಶನ ಸೂತ್ರಗಳು. ವೇದದ. ಕೊನೆಯಭಾಗ 
ಗಳಾಡ ಉಪಥಿಷತ್ತುಗಳ ತತ್ತ್ವವನ್ನೊಳಗೊಂಡ ಸೂತ್ರಗಳು 
ಉತ್ತರನೀನಾಂಸಾದರ್ಶನ ಸೂತ್ರಗಳು. ಈ ಎರಡೂ ಸೇರಿ 
ವೇದದ ಸಮಸ್ತ ತತ್ತ್ವವನ್ನು ಒಳಗೊಂಡಿವೆ. ಆದ್ದರಿಂದ ವೈದಿಕ 
ದರ್ಶನಗಳಲ್ಲಿ ಇವು ಪರಮ ವೈದಿಕ ದರ್ಶನಗಳಾಗಿ ಪರಿಗಣಿಸ 
ಲಾಗಿವೆ. ಉತ್ತರ ಮೀಮಾಂಸಾದರ್ಶನ ವೇದದ ಕೊನೆಯ ಭಾಗ 
ಗಳೆ ತತ್ತ್ವವಾದ್ದರಿಂದೆ ಅದನ್ನು ವೇದಾಂತವೆಂದು ಕೆರೆಯುವುದು 
ರೂಢಿಯಲ್ಲಿದೆ. ನೇದಾಂತದ ಮೂಲ ತತ್ತ್ವ ಬ್ರಹ್ಮನ್‌. ಆದ್ದರಿಂದ 
ಆ ತತ್ತ್ವವನ್ನು ತಿಳಿಸುವ ವೇದಾಂತ ಸೂತ್ರಗಳನ್ನು ಬ್ರಹ್ಮ 
ಸೂತ್ರಗಳೆಂದೂ ಆದು ಸಶರೀರಿಯಾದ ಜೀವರುಗಳ ಮೋಕ್ಷ 
ಮಾರ್ಗವನ್ನು ತಿಳಿಸುತ್ತಾದ್ದರಿಂದ ಅದನ್ನು ಶಾರೀರಕ ಸೂತ್ರ 
ಗಳೆಂದೂ, ಸಂನ್ಯಾಸಿಗಳಿಗೆ ಇವು ಅಗತ್ಯವಾದ್ದರಿಂದ ಭಿಕ್ಷು ಸೂತ್ರ 
ಗಳೆಂದೂ ಕರೆಯುವುದು ಉಂಟು. ತತ್ತ್ವ ದೃಷ್ಟಿಯಿಂದ ವೇದಾಂತ 
ಅಮೂಲ್ಯವಾಗಿರುನಂತೆಯೇ ಅಡು ಮತ ದೃಷ್ಟಿಯಿಂದಲೂ 
ಭಾರತದಲ್ಲಿ ವಿಶೇಷ ಮನ್ನಣೆ ಪಡೆದಿದೆ." ಈಗ ತುಂಬ ಪ್ರಚಾರ 
ದಲ್ಲಿರುವ ಶೈವ ವೈಷ್ಣವ ಮತಗಳೆರಡೂ ಅದನ್ನು ಆದರಿಸಿವೆ. 

ಉಪನಿಷತ್ತುಗಳಲ್ಲಿ ಯಾವುದೊಂದು ಉಪನಿಷತ್ತೂ ಬ್ರಹ್ಮದ 


ಕ 


೨-0. Bhagavad Ramanuja National Research Institute, Melukote Collectio 


Fundfhg: Tattva Heritage ನೇನಾಂಸಸೂಪ್ರೈಗಸ್ಲು Digitization: eGangotri 
ವಿಚಾರವಾಗಿ ಆಗಲಿ, ಆತ್ಮದ ವಿಚಾರವಾಗಿ ಆಗಲಿ, ಮೋಕ್ಷದ 
ವಿಚಾರವಾಗಿ ಆಗಲಿ ಅವುಗಳ ಎಲ್ಲ ಮುಖಗಳನ್ನೂ ಸಂಪೂರ್ಣ 
ವಾಗಿ ತೋರಿಸುವುದಿಲ್ಲ. ಅಲ್ಲದೆ ಯಾವುದೊಂದು ಉಪನಿಷತ್ತಿನ 
BB, We ಈ ದರ್ಶನದಲ್ಲಿರುವಂತೆ ವ್ಯವಸ್ಥಿತವಾಗಿ ಪ್ರತಿಪಾದನೆ 
ಯಾಗಿರುವುದಿಲ್ಲ. ಸಕಲ ಉಪನಿಷತ್ತುಗಳೆ ಸರ್ವತೋಮುಖ 
ವಾದ ತತ್ತ್ವವನ್ನು ಒಂದೇ ಕಡೆಯಲ್ಲಿ ಸೇರಿಸಿ ಅದನ್ನು ದರ್ಶನದ 
ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಸಕ್ರಮವಾಗಿ ತಿಳಿಸುವ ಕಾರ್ಯ 
ವನ್ನು ಬಾದರಾಯಣರು ಮೊಟ್ಟಮೊದಲಿಗೆ ಕೈಕೊಂಡರು. 
ಶಂಕರಾಚಾರ್ಯರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 
(೧. ೧. ೩.) ಹೇಳಿರುವಂತೆ ಬೇರೆ ಬೇರೆ ಉಪನಿಷತ್ತುಗಳ ವೇದ 
ವಾಕ್ಯಗಳೆಂಬ ಕುಸುಮಗಳನ್ನು ಆರಿಸಿ ಒಂದು ಕ್ರಮವನ್ನು 
ಅನುಸರಿಸಿ ಅವಗಳನ್ನು ಕಟ್ಟಿ ಬಾದರಾಯಣರು ಒಂದು ಮಹಾ 
ಮಾಲೆಯಾಗಿ ನಿರ್ಮಿಸಿರುತ್ತಾರೆ. 7 


೨. SEF ಮತ್ತು ಕಾಲ 

ಈ ಸೂತ್ರಗಳ ಕತನ್ಯ ಬಾದರಾಯಣರು. ಈ ಹೆಸರು 
ಉತ್ತಮ ಪುರುಷದಲ್ಲಿ ಪ್ರಯೋಗಿಸದೆ ಪ್ರಥನು ಪುರುಷದಲ್ಲಿ 
ಉಪಯೋಗಿಸಿರುವುದರಿಂದ ಬಾದರಾಯಣರು ಈ ಸೂತ್ರಗಳ 
ಕತಣ್ಯವಾಗಿರಲಾರರೆಂದು ಕೆಲವು ಪಾಶ್ಚಾತ್ಯ ಪಂಡಿತರು ಅಭಿ 
ಪ್ರಾಯ ಪಟ್ಟಿರುತ್ತಾರೆ. ಆ ಪ್ರಯೋಗ ಭಾರತ ಗ್ರಂಥಗಳಲ್ಲಿ 
ಸಾಧಾರಣವಾಗಿರುವುದೆರಿಂದ ಬಾದರಾಯಣರು ಈ ಸೂತ್ರಗಳ 
ಕೆತನ್ಫ ಎಂಬ ವಿಚಾರದಲ್ಲಿ ಸಂಶಯಕ್ಕೆ ಅವಕಾಶವಿಲ್ಲ. ಸಾಂಪು 
ದಾಯಿಕವಾಗಿ ರಾಮಾನುಜಾಚಾರ್ಯ ಮಧ್ವಾಚಾರ್ಯ 


C-0. Bhagavad Ramanuja National Research Institute, Melukote Collectior 


Funding: Tattva Heritage Foundation,Kolkata. Digitization: eGangotri 


ವೇದಾಂತಸೂತ್ರಗಳು ೫ 


ಮುಂತಾದ ಭಾಷ್ಯಕಾರರು ಬಾದರಾಯಣರೂ ಮತ್ತು ವ್ಯಾಸರೂ 
ಒಬ್ಬರೇ ಎಂದು ಭಾವಿಸಿರುತ್ತಾರೆ. ಜೈನಿನಿಯು ವ್ಯಾಸರ ಶಿಷ್ಯ. 
ಬಾದರಾಯಣರು AND, ಸೂತ್ರಗಳನ್ನು ಉದಹರಿಸಿರುತ್ತಾರಾ 
ದ್ವದರಿಂದ, ಗುರು ಶಿಷ್ಯನ DF ಗಳನ್ನು ಉದಾಹರಿಸುವುದು ಅಸಂ 
ಭವವಾದ್ದ ರಿಂದ ಸು ವ್ಯಾಸರೂ ಒಬ್ಬರೇ ಆಗಿರ 
ಲಾಜ ಕೆಲವರ ವಾದ. ಶಬರ, ನ ಸಾರು ಮತ್ತು 
ಆನಂದಗಿರಿ;: ಈ ಮೂವರೂ ಗುರು ಶಿನ್ಯನ ವಾಕ್ಯವನ್ನು ಉದ್ಭರಿ 
ಸಿರುವುದು ಸಂಭಾವ್ಯವೆಂದು ಹೇಳಿರುತ್ತಾರೆ. 

ವೇದಾಂತ ಸೂತ್ರಗಳು ಬೌದ 30 ಮತ್ತು ಜೈನರ ತ ತತ್ತ ಎನನ್ನು 
ನಿಮರ್ಶಿಸಿನೆಯಾದುದರಿಂದ L ex ಕ್ರಿ. ಪೂ. ೫೦೦ ಕ್ಕಿಂತ Fiend 

ವಾಗಿರಲಾರವು. ವೇದಾಂತಸೂತ್ರಗಳು ಹೆಸರಿಸಿರುವ ಔಡುಲೋಮಿ 
ಯನ್ನು ಪಾಣಿನಿಯ ಸೂತ್ರಗಳೂ ಹೆಸರಿಸಿರುತ್ತನೆಯಾದುದರಿಂದ 
ವೇದಾಂತ ಸೂತ್ರಗಳು ಕ್ರಿ. ಪೂ. .೨೦೦ಕ್ಕಿಂತ ಈಚಿನವಾಗಿರ 
ಲಾರವು. ಅವು ಕ್ರಿ. ಪೂ. ೫೦೦ ರಿಂದ ಸ್ರಿ. ಪೂ. ೨೦೦ರ 
ಮಧ್ಯೆ ರಚಿತರಾಗಿರಬೇಕೆಂಬುದು ಭಾರತೀಯ ವಿದ್ವಾಂಸರ 
ಅಭಿಪ್ರಾಯ. 


೩. ವೇದಾಂತ ಸೂತ್ರಗಳೂ ಮತ್ತು ಇತರೆ ದರ್ಶನಗಳು 

ಬಾಡರಾಯಣರು ಜೈಮಿನಿಯ ಅಭಿಪ್ರಾಯಗಳನ್ನು ಮೊದಲ 
ನೆಯ ಅಧ್ಯಾಯದ ಐದು ಸೂತ್ರಗಳಲ್ಲೂ, ಮೂರನೆಯ ಆಧ್ಯಾ 
ಯದ ಮೂರು ಸೂತ್ರಗಳಲ್ಲೂ ನಾಲ್ಕನೆಯ ಆಧ್ಯಾಯದ ಮೂರು 
ಸೂತ್ರಗಳಲ್ಲೂ ವಿಚಾರಮಾಡಿರುತ್ತಾರೆ. ಈ ಇಬ್ಬರ ದರ್ಶನಗಳ 
ಸಂಬಂಧವನ್ನು ಕುರಿತು ವ್ಯಾಖ್ಯಾನಕಾರನಲ್ಲಿ ಸ. ಭಿಪ್ರಾಯ 


5-0. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 
ಹಿ ವೇದಾಂತಸೂತ್ರ ಗಳು 


ವಿದೆ. ರಾಮಾನುಜರು ಮೀಮಾಂಸಾ ದರ್ಶನಗಳು ಮೊದ ದಲ್ಲಿ 
ಒಂದೇ ಗ್ರಂಥದ ಎರಡು ಭಾಗಗಳಾಗಿದ್ದು ವೆಂದು ಹೇಳಿರುತ್ತಾ ಕೆ 
ಶಂಕಾರಾಚಾರ್ಯರ ಅಭಿಪ್ರಾಯ ಅದಕ್ಕೆ ವಿರುದ್ದ ಸವಾಗಿದೆ, 
ಸಾಂಖ್ಯ ದರ್ಶನವನ್ನು ವಿಮರ್ಶಿಸಲು ಬಾದರಾಯಣರು ತಮ್ಮ, 
ಸೂತ್ರಗಳಲ್ಲಿ ಹೆಚ್ಚು ಭಾಗವನ್ನು ಮೀಸ ಸಲಾಗಿಟ್ಟಿರುತ್ತಾರೆ. ಸಾಂಖ್ಯ 
ದರ್ಶನವನ್ನ ವೇದಾಂತಕ್ಕೆ ಪ್ರಬಲ Seve SPN ಅವರು 
ಭಾವಿಸಿರುವುದೇ ಇದಕ್ಕೆ ಕಾರಣ. ಈ ಪ್ರಬಲ ಪ್ರತಿ ಕಕ್ಸಿಯನ್ನು 
ದುರ್ಬಲಗೊಳಿಸಿದರೆ ಇತರ ದೆರ್ಶನಗಳೂ eE ವೆ 
ಎಂಬುದು ಅವರ ಭಾವನೆ. ಅವರು ವೈಶೇಷಿಕ ತತ್ತ್ವವನ್ನೂ 
ಖಂಡಿಸಿರುತ್ತಾ, ರಾದರೂ ಆಗ್ಲೆ ಬಹುಶಃ ಆ ದರ್ಶನ HOODY WH, 
ಪ್ರಬಲನಾಗಿರಲಿಲ್ಲವೆಂದು ತೋರುತ ತ್ತದೆ. ಆವರು ಖಂಡಿಸಿರುವ 
ಇತರ ದರ್ಶನಗಳು ಜೈನ, ಬೌದ್ಧ ಮತ್ತು ಲೋಕಾಯತ ದರ್ಶನ 
ಗಳು. ಮತ ವಿಚಾರದಲ್ಲಿ ಭಗನದಿ ್ಲೀತೆಯ ಭಾಗವತ ಸಂಥನನ್ನು 
ಮೆಚ್ಚಿಕೊಂಡಿರುವಂತೆ ತೋರುತ್ತಹೆ. ಆದ್ದರಿಂದ ವೇದಾಂತ 
ಸೂಶ್ರಗಳ ಮೇಲೆ ಭಾಷ್ಯ ಬರೆದಿರುವ ತ್ರಿಮತಾಚಾರ್ಯರೂ 
ಭಗವದ್ಗೀತೆಯನ್ನು ಪ್ರಸ್ಥಾನ ತ್ರಯಗಳಲ್ಲಿ ಒಂದಾಗಿ ಸೇರಿ 
ಸಿರುತ್ತಾರೆ. 


ಬ್ರಹ್ಮಸೂತ್ರಗಳು ಮತ್ತು ಉಪನಿಷತ್ತುಗಳು 
ಬ್ರಹ್ಮದ ನಿಚಾರನಾಗಿಯೇ ಆಗಲಿ, ಆತ್ಮದ ನಿಚಾರವಾಗಿಯೇ 
ಆಗಲಿ, ಅವೆರಡರ ಸಂಬಂಧದ ವಿಚಾರದಲ್ಲೇ ಆಗಲಿ, ಮೋಕ್ಷದ 
ವಿಚಾರವಾಗಿಯೇ ಆಗಲಿ, ಎಲ್ಲ ಉಪನಿಷತ್ತುಗಳ ನಿಲುವು ಒಂದೇ 
ಅಲ್ಲ. ಕೆಲವು ಉಸನಿಷತ್ತುಗಳು ನಿರ್ಗುಣ ಬ ಬ್ರಹ್ಮೆಕ್ಟೂ, ಬ್ರಹ್ಮ 


C-0. Bhagavad Ramanuja National Research Institute, Melukote Collectior 


Funding: Tattva Heritage Foundation,Kolkata. Digitization: eGangotri 
ವೇದಾಂತೆಸೂತ್ರಗಳು 2 


ಎರಡಕ್ಕೂ ಪ್ರಾಶಸ್ತ್ಯ ಕೆ ಕೊಚ್ಚೆ. Te at ಉಪನಿಷತ್ತು 
ಜ್ಞಾನದಂತೆ ಭಕ್ತಿಗೂ ಪ ಪ್ರಶಸ್ತ ಕೊಟ್ಟಿದೆ. ಆದ್ದರಿಂದ ಬಾದೆ 
ರಾಯಣರು ಪಕ್ಷಪಾತವಿಲ್ಲದೆ ಬಹುಮುಖವಾದ "ಉಪನಿಷತ್ತು 
ಗಳಲಿ J ಯಾವುದನ್ನೂ ಬಿಡದೆ ಆತ್ಮತತ್ತ್ವದ ಎಲ್ಲ ಪ ಪಾರ್ಶ್ವಗಳನೂ , 
ತೋರಿಸಲು ಪ್ರ ಪ್ರಯತ್ನಸಟ್ಟಿರುತ್ತಾರೆ. ಆದ್ದರಿಂದ ಉತನಿಷತ್ತುಗಳ 
ತತ್ತ್ವ ಭೇದಗಳಿಂದ ಕೂಡಿದ ಏಕತೆಯೆಂದು ಭಾವಿಸಿ ಹೆಚ್ಚು 
ಕಡಿಮೆ ಎಲ್ಲ ಉಪನಿಸತ್ತುಗಳಿಂದ ಆಯ್ದ ವಾಕ್ಯಗಳನ್ನು ಉದಾ 
ಹರಿಸಿರುತ್ತಾರೆ. ಅವುಗಳಲ್ಲಿ ಛಾಂಜೋಗ್ಯದವು ಹನ್ನೆರಡು, ಬೃಹ 
ದಾರಣ್ಯಕದವು ನಾಲ್ಕು, ಕಠದವು ಎರಡು, ತೈತ್ತೀರೀಯವನು 
ಎರಡು, ಕೌಷೀತಕೀಯದವು ಎರಡು, ಮುಂಡಕೆದನ್ರ ಮೂರು. 
ಪ್ರಶ್ನದ್ದು ಒಂದು, ಶ್ರೇತಾಶ್ವತರದ್ದು ಒಂದು, ಜಾಬಾಲದ್ದು 
ಒಂದು. 

ಬಾದೆರಾಯಣರಿಗೆ ಉಪನಿಷತ್ತುಗಳ ತತ್ತ್ವದ ವಿಚಾರವಾಗಿ 
ಭಿನ್ನ ಮತಗಳಿದ್ದುವೆಂದು ತಿಳಿದಿತ್ತು. ಭಿನ್ನಾಭಿಪ್ರಾಯ ಪಡೆದಿದ್ದ 
ಪೂರ್ವಾಚಾರ್ಯರನ್ನು ತಮ್ಮ ಸೂತ್ರಗಳಲ್ಲಿ ಹೆಸರಿಸಿ ಆವರ 
ಭಿನ್ನಾಭಿಪ್ರಾಯಗಳನ್ನು ಅನುವಾದಮಾಡಿತುತ್ತಾರೆ. ಆದರೆ ಆವು 
ಗಳಲ್ಲಿ ಒಂದು ಮಾತ್ರ ಸಾಧು ಉಳಿದವು ಅಸಾಧು ಎಂದು 
ಹೇಳಿರುವುದಿಲ್ಲ. ಜೀವ ಬ್ರಹ್ಮ ಸಂಬಂಧ ವಿಚಾರದಲ್ಲಿ wy, [ರೆಥ್ಯನು 
ಜೀವ ಬ್ರಹ್ಮದ ಬ್ಯಾ! ಒತ್ತಿ ಹೇಳಿರುತ್ತಾನೆ. ಮೋಕ್ಷ 
ಪಡೆಯುವವರೆಗೆ ಜೀವ ಬ್ರಹ [ದಿಂದ ಭಿನ್ನ; ಮೋಕ್ಷ ಕ್ಲೆಸಡೆದಾಗ 

2 


2-0. Bhagavad Ramanuja National Research Institute, Melukote Collectio 


Fun@ng: Tattva Heritage Reunido 6916010. Digitization: eGangotri 


ಅಭಿನ್ವ: ಗಾಢನಿದ್ರೆ (ಸುಷುಪ್ತಿ) ಯಲ್ಲಿ ತಾತ್ಕಾಲಿಕವಾಗಿ ಜೀವ 
ಬ್ರಹ್ಮರು ಅಭಿನ್ನ ಎಂದು ಔಡುಲೋಮಿ ಹೇಳುತ್ತಾನೆ. ಕಾಶ 
ಸೃತ್ಸನು ಅಭೇದವಾದಿ. ಈ ಮೂರು ವಾದಗಳಿಗೂ ಅನುಕೂಲ 
ವಾದ ಉಪನಿಷದ್ವಾಕ್ಯಗಳಿವೆ. ವೇದಮಾತೆ: ಖುಹಿಗಳಾದ ತನ್ನ 
ಮಕ್ಕಳಿಗೆ ಬ್ರಹ್ಮತತ್ತದ ಬಹುಮುಖಗಳನ್ನು ತೋರಿಸಿರುತ್ತಾಳೆ. 
ಎಲ್ಲ ಮುಖಗಳ ಅಗತ್ಯವೇ, ಅವುಗಳ ಸಮನ್ವಯವು ಕೊನೆಯ 
ಉಪನಿಷತ್ತು, ಗಳಲ್ಲಿ, ಉದಾಹರಣೆಗೆ, ಪ್ರಶ್ನದ ೧.೨ ರಲ್ಲಿ ಸೂಚಿತ 
ವಾಗಿದೆ. ಬಾದರಾಯಣರದು ಸಮನ್ವಯ ದೃಷ್ಟಿ. ಬಾದರಾಯಣ 
ಸೂತ್ರಗಳೆಲ್ಲ. ಒಂದೇ ಪಕ್ಷವನ್ನು ಸಮರ್ಥಿಸುವ ಉದ್ದೇಶದಿಂದ 
ರಚಿತವಾದುವು ಎಂದು ಭಾವಿಸಿದರೆ ಅವುಗಳನ್ನು ಅರ್ಥ ಮಾಡ್ಲಿ 
ಕೊಳ್ಳುವುದು ಕ್ಲೇಶಕರವಾಗುತ್ತದೆ. ಉಪನಿಷತ್ತುಗಳಂತೆ ವೇದಾಂತ ' 
ಸೂತ್ರಗಳೂ ಸಾವಿರಾರು ವರ್ಷಗಳಿಂದ ಒಂದೇ ಸಮನಾಗಿ ಸರ್ವ 
ರಿಗೂ ಸ್ಫೂರ್ತಿದಾಯಕವಾಗಿರುವುದು ಅವು ಪಕ್ಷಪಾತದಿಂದ 
` ಕೊಡಿದ ಒಮ್ಮುಖದ ತತ್ತ್ವವಿಲ್ಲದಿರುವುದರಿಂದ. ಸೂತ್ರಗಳ 
ಸಂಗ್ರಹೆ ಪರಿಚಯದಿಂದ ಇದು ಸ್ಪಷ್ಟವಾಗುತ್ತದೆ. ಇಲ್ಲಿ ಹೆಚ್ಚು 
ವಿವರಣೆಗೆ ಅವಕಾಶವಿಲ್ಲ. 


೫. ವೇದಾಂತ ಸೂತ್ರಗಳ ಭಾಗಗಳು 
ಬ್ರಹ್ಮೆಸೂತ್ರಗಳಲ್ಲಿ ನಾಲ್ಕು ಅಧ್ಯಾಯಗಳಿವೆ. ಒಂದೊಂದು 
ಅಧ್ಯಾಯವನ್ನೂ ನಾಲ್ಕು ಪಾದಗಳಾಗಿ ನಿಭಾಗಮಾಡಿದೆ 
ಒಂದೊಂದು ಪಾದದಲ್ಲೂ ಹಲವು ಅಧಿಕರಣಗಳಿವೆ. ಆ ಅಧಿಕರಣ 
ಗಳು ಸೂತ್ರರೂಪದಲ್ಲಿವೆ. ವೇದಾಂತ ಸೂತ್ರಗಳ ಒಟ್ಟು ಸಂಖ್ಯೆ 
೫೫೫. ಈ ಸೂತ್ರಗಳು ತುಂಬ ಸಣ್ಣವು ಮತ್ತು ಸಾರಭೂತ 


(0-0. Bhagavad Ramanuja National Research Institute, Melukote Collectior 


* Funding: Tattva Heritage Foundation,Kolkata. Digitization: eGangotri 

ವೇದಾಂತೆಸೂತ್ರಗಳು ೯ 
ವಾದುವು. ಇವುಗಳಲ್ಲಿ ಒಂದು ಅಕ್ಷೆರವೂ ಕೂಡ ಅನುಸಯುಕ್ತ 
ವಲ್ಲ. ತುಂಬ ಸಣ್ಣ ಸೂತ್ರಕ್ಕೆ "ಅಣುಶ್ಚ' ಎಂಬ ೨.೪.೧೩" 
ನೆಯ ಸೂತ್ರ ಒಂದು ದೃಷ್ಟಾಂತ. ತುಂಬ ದೊಡ್ಡಸೂತ್ರಕ್ಕೆ 
"ಶಮದಮಾದ್ಯುಪೇತಃ ಸ್ಯಾತ್ತಥಾಪಿ ತು ತದ್ವಿಥೇಸ್ತದ್ವಂಗತಯಾ 
ತೇಷಾಮನಶ್ಯಾನುಸ್ಕೇಯತ್ಪಾತ್‌'ಎಂಬ ೩.೪. ೨೭ನೆಯ ಸೂತ್ರ 
ಒಂದು ದೃಷ್ಟಾಂತ. ಒಂದೊಂದು ಸೂತ್ರವೂ ಅದಕ್ಕೆ ಆಧಾರವಾದ 
ಶ್ರುತಿವಾಕ್ಯಗಳನ್ನು ಗಮನದಲ್ಲಿಟ್ಟುಕೊಂಡೇ ರಚಿಸಿದಂಥುವು. ಪಾಠ 
ಹೇಳುವ ಕಾಲದಲ್ಲಿ ಈ ಶ್ರುತಿನಾಕ್ಯೆಗಳನ್ನು ಹೇಳಿ ಸೂತ್ರಗಳ 
ತಾತ್ಪರ್ಯವನ್ನು ತಿಳಿಸುವುದು ರೂಢಿಯಲ್ಲಿತ್ತು. ತಾಶ್ಸರ್ಯ 
ವನ್ನು ತಿಳಿಸಲು ಉಪಯೋಗಿಸುತ್ತಿದ್ದ ವಿಧಿಗಳು ಉಪಕ್ರಮ, 
ಉಪಸಂಹಾರ, ಅಭ್ಯಾಸ, ಅಪೂರ್ವತೆ, ಫಲ, ಅರ್ಥವಾದ, 


ವಿರುದ್ಧ ಸಕ್ಷೆದ ಖಂಡನೆ ಮತ್ತು ಸ್ವಸಕ್ಷ ಅಂದರೆ ಸಿದ್ಧಾಂ 

ಸ್ಥಾಪನೆ ವಿಮರ್ಶೆಯ ಆಂಗಗಳು. ಪೂರ್ವ ಮೀಮಾಂ 
ಸಕರು ವಿಧಿಸಿರುವ ವಾಕ್ಯಾರ್ಥ ಕ್ರಮವನ್ನು ಅನುಸರಿಸಿ ಈ 
ಸೂತ್ರಗಳ , ಮೇಲೆ ಭಾಷ್ಯಗಳು ಹುಟ್ಟಿವೆ. ಭಾಷ್ಯಕಾರನು ವಿಷ 
ಯವನ್ನು ಸೂಚಿಸಬೇಕು. ಇದಕ್ಕೆ "ವಿಷಯ' ಎಂದು ಹೆಸರು. 
ವಿಷಯದ ವಿಚಾರವಾಗಿ ಇರುವ ಸಂಶಯವನ್ನು ಅಂದರೆ "ವಿಶಯ 
ವನ್ನು ತಿಳಿಸಬೇಕು. ಆ ಸಂಶಯಕ್ಕೆ ಕಾರಣವಾದ ವಿರೋಧಿಯ 
ನಿಲುವನ್ನು ತಿಳಿಸಬೇಕು. “ಪೂರ್ವಪಕ್ಸ'ನನ್ನು ಖಂಡಿಸಿ 
ಸ್ವಸಕ್ಷವನ್ನು ಮಂಡಿಸುವುದು “ಸಿದ್ಧಾಂತ'. ಒಂದು ಸೂತ್ರದ 
ಸಿದ್ಧಾಂತಕ್ಕೂ ಅದರ ಹಿಂದಿನ ಸೂತ್ರದ ಸಿದ್ಧಾಂತಕ್ಕೂ ನಿಕಟ 
ಸಂಬಂಧವಿರಬೇಕು. ಈ ನಿಕಟಿಸಂಬಂಧಕ್ಕೆ "ಸಂಗತಿ' ಎಂದು 


{ 


೨-0. Bhagavad Ramanuja National Research Institute, Melukote Collectio 


Funding: Tattva Heritage ಫೆರಿಡಾಂಸಸೂ Kolta. Digitization: eGangotr 
ಹೆಸರು. ಸೂತ್ರಾರ್ಥ ಪೂರ್ಣವಾಗಬೇಕಾದರೆ ಅದು ಈ ಐದಕ್ಕೆ 
ಅನುಸಾರವಾಗಿರಬೇಕು. ವೇದಾಂತ ಸೂತ್ರ ಭಾಷ್ಯಕಾರರು ಈ 
ಐದನ್ನೂ ಅನುಸರಿಸಿ ಭಾಷ್ಯವನ್ನು ರಚಿಸಿರುತ್ತಾರೆ. E 
f ೬. ಬ್ರಹ್ಮಜ್ಞಾನಕ್ಕೆ ಶ್ರುತಿಯೇ ಆಧಾರ 

ಸೂತ್ರಗಳ ತತ್ವಕ್ಕೆ ಶ್ರುತಿಯೊಂದೇ ಆಧಾರ ಶ್ರುತಿಯೇ 
ಬ್ರಹ್ಮೆಜ್ಞಾ ಕಕ್ಕೆ ಸರಮಪ್ರಮಾಣ (ಶಾಸ್ತ್ರಯೋನಿತ್ವಾತ್‌೧.೧.೩). 
ಆಜ್ಞಾ ನವನ್ನು ತರ್ಕದಿಂದ ಸಾಧಿಸಲಾಗುವುದಿಲ್ಲ; ಆಧ್ಯಾತ್ಮಿಕ 
ಜ್ಞಾನಕ್ಕೆ (ಸಂಯಕ್‌ಜ್ಞಾನಕ್ಕೆ) ನಿಗಮನ ತರ್ಕ ಆಶ್ರಯವಾಗ 
ಲಾರದು. ಆದರೆ ಪ್ರತಿಷ್ಠೆ ಅಲ್ಲಿ ನಡೆಯುವುದಿಲ್ಲ. (ತರ್ಕಾ ಪ್ರತಿಷ್ಠಾ 
ವಾದಸ್ಯನ್ಯಥಾನುಮೇಯಮಿತಿ ೨.೧ ೧೧). ಶ್ರುತಿ ಪ್ರತ್ಯಕ್ಷವಾಗಿ 
ಖುಹಿಗಳಿಗೆ ಗೋಚರವಾದದ್ದು, ಅದು ಅರ್ಹಜ್ಞಾ ನ. ತಾರ್ಕಿಕ 
`ಜ್ಞಾನ DONE, ಜ್ಞಾನ. ಆದರ ವಿಷಯವೂ ಪರಮನಲ್ಲ; ಅದು 
ಅನೇಕ, ಅಬಾಧಿತವಲ್ಲ. ಒಬ್ಬನ ತರ್ಕವನ್ನು ಇನ್ನೊಬ್ಬನು 
ಖಂಡಿಸುತ್ತಾನೆ. ಶ್ರುತಿಯ ವಿಷಯ ಪರಮ್ಮ ಆದು ಏಕ ಮಾತ್ರ 
ವಾದ ಪರಬ್ರಹ್ಮದಿಂದ ಆವರಿಸಿರುವುದರಿಂದ ಆದು ಅಬಾಧಿತ; , 
ಸರಾಶ್ರಯನಿಲ್ಲಡೆ ಸ್ವತಃ ಸಿದ್ಧವಾದದ್ದು. ಪರಮಾತ್ಮನನ್ನು 
ತಿಳಿಯುವುದಕ್ಕೆ ಎರಡು ಆಸರೆಗಳು, ಶ್ರುತಿ ಮತ್ತು ಸ್ಮೃತಿ. ಶ್ರುತಿ 
ಯನ್ನು ಬಾದರಾಯಣರು ಪ್ರತ್ಯಶ್ಸವೆಂದೂ ಸ್ಮೃತಿಯನ್ನು ಅನು 
ಮಾನನೆಂದೂ ಕರೆದಿರುತ್ತಾರೆ. ಅನುಮಾನಕ್ಕೆ DIF ಆಶ್ರಯ. 
ಹಾಗೆಯೇ ಸ್ಮೃತಿಗೆ ಶ್ರುತಿ ಆಶ್ರಯ. ಶ್ರುತಿ ಎಂದರೆ ಬಾದರಾಯ 
ಣರು ಉಪನಿಷತ್ತುಗಳೆಂದು ಭಾವಿಸಿರುತ್ತಾರೆ. ಸ್ಮೃತಿ ಎಂದರೆ 
ಭಗವದ್ಗೀತೆ, ಮಹಾಭಾರತ ಮತ್ತು ಮನು ಧರ್ಮಶಾಸ್ತ್ರ. ಈ 


| 
| 


C-0. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 
ವೇದಾಂತಸೂತ್ರಗಳು ೧೧ 


ಮೂರಕ್ಕೂ ಉಪನಿಷತ್ತುಗಳೇ ಆಶ್ರಯ. ಖುಷಿಗಳು ಪ್ರತ್ಯಕ್ಷವಾಗಿ 
ದರ್ಶಿಸಿದ್ದನ್ನು ಆಧಾರವಾಗಿಟ್ಟುಕೊಂಡು ಅವುಗಳನ್ನು ಇತರರು 
ಬೆಳೆಸಿರುತ್ತಾರೆ. ಬಾದರಾಯಣರು ಉಪನಿಷತ್ತುಗಳ ತತ್ತ್ವಕ್ಕೆ 
ವಿರುದ್ಧವಾದ ತತ್ತ್ವಗಳನ್ನು ಉಪನಿಷತ್ತಿನ ವಾಕ್ಯಗಳ ಮೂಲ 
ಕವೇ ಖಂಡಿಸಿರುತ್ತಾರೆ. ಉಪನಿಷತ್ತುಗಳ ತತ್ತ್ವಕ್ಕೆ ವಿರುದ್ಧವಾಗಿ 
ತರ್ಕದ ಆಶ್ರಯ ಪಡೆದಿರುವ ತತ್ತ್ವ ಬ್ರಹ್ಮನಿಚಾರದಲ್ಲಿ ಪ್ರಮಾಣ 
ನಲ್ಲ. ಬ್ರಹ್ಮಕ್ಕೆ ಶ್ರುತಿಯೇ ಪ್ರಮಾಣ (ಶ್ರುತೇಸ್ತು ಶಬ್ದಮೂಲ 
ತ್ರಾತ್‌ 9.0.92). ಅನುಮಾನಕ್ಕೆ ಲಿಂಗ ಆಧಾರ. ಬ್ರಹ್ಮ 
ಜ್ಞಾನಕ್ಕೆ ಲಿಂಗದ ಮಧ್ಯಸ್ತಿಕೆ ಬೇಕಿಲ್ಲ. ಏಕೆಂದರೆ ಬ್ರಹ್ಮನೇ 
ಎಲ್ಲಕ್ಕೂ ಆಧಾರವಾದ್ದರಿಂದ ಆದಕ್ಕೆ ಬೇರೆಯದರ DRAT ಅನ 
ಗತ್ಯ. ಬ್ರಹ್ಮಜ್ಞಾನ ಸ್ವಪ್ರತಿಸ್ಕಿತ. ಬುದ್ಧ, ಜಿನು ಕಣಾದ, ಅಕ್ಷ 
ಪಾದ, THO, ಪತಂಜಲಿ ಇವರ ತರ್ಕ ಪರಸ್ಪರ ವಿರುದ್ಧವಾಗಿದೆ 
ಯಾದುದರಿಂದ ಅದು ಅಪ್ರತಿಹ್ಠಿತ ಎಂಬುದು ಸ್ಪಷ್ಟ ಪಡುತ್ತದೆ. 
ಇಂದ್ರಿಯಗಳು ಬಾಹ್ಯಸದಾರ್ಥಗಳನ್ನು ನೋಡುತ್ತವೆ. ತರ್ಕ 
ಇಂದ್ರಿಯಾನುಭವಗಳನ್ನು ಅನುಸರಿಸಿ ಬಾಹ್ಯವಸ್ತುಗಳ ಸಂಬಂಧ 
ವನ್ನು ತಿಳಿಸುತ್ತದೆ. ಇಂದ್ರಿಯಸ್ರತ್ಯಕ್ಸ ಮತ್ತು ಅನುಮಾನಗಳು 
ಅಂತರಾತ್ಮನಾದ ಬ್ರಹ್ಮನನ್ನು ತಿಳಿಯಲಾರವು. ಹಾಗೆ ತಿಳಿಯಲು l 
ಪ್ರಯತ್ನಿಸಿದಾಗ ಅವು ಸೋತು ಹಿಮ್ಮೆಟ್ಟುತ್ತನೆ.(ಕಠೆ ೨. ೬. ೯). 
ಯೋಗಿಗಳಾದರೋ ಧ್ಯಾನದ ಮೂಲಕ ತಮ್ಮ ಗಮನವನ್ನು 
ಹೊರ ಪದಾರ್ಥಗಳಿಂದ ಸೆಳೆದು ಒಳಗಿರುವ ಪ್ರತ್ಯಗಾತ್ಮದಲ್ಲಿ 
ನಿಲ್ಲಿಸುತ್ತಾರೆ. ಬ್ರಹ್ಮ ಆರ್ಷಜ್ಞಾನಗೋಚರ, ಇಂದ್ರಿಯಗಳಿಗೆ 
ಮತ್ತು ತರ್ಕಕ್ಕೆ ಸಿಲುಕುವುದಿಲ್ಲ. ಈ ವಿಚಾರದಲ್ಲಿ ಭಾಷ್ಯಕಾರ 
ರಲ್ಲಿ ಮತಭೇದವಿಲ್ಲ. 
3 


೨-0. Bhagavad Ramanuja National Research Institute, Melukote Collectio 


2, ಮೊದಲನೆಯ ಅಧ್ಯಾಯ 
ಮೊದಲನೆಯ ' ಅಧ್ಯಾಯದ ಹೆಸರು ಸಮನ್ವಯಾಧ್ಯಾಯ- 
ಈ ಅಧ್ಯಾಯದಲ್ಲಿ ಉಪನಿಸದ್ವಾಶ್ಯಗಳೆ ತತ್ತ್ವವನ್ನು ಸಮನ್ವಯ 
ಗೊಳಿಸಿದೆ. ಇದು ಬ್ರಹ್ಮನ್‌,ವಿಶ್ಚ, ಮತ್ತು ಆತ್ಮ--ಆ ಮೂರರ 
ಸಂಬಂಧವನ್ನು ತಿಳಿಸುತ್ತದೆ. ಗ 

ಈ ಅಧ್ಯಾಯ "ಅಥಾತೋ ಬ್ರಹ್ಮ ಜಿಜ್ಞಾಸಾ' ಎಂಬ ಸೂತ್ರ 

ದಿಂದ ಪ್ರಾರಂಭವಾಗುತ್ತದೆ. ಬ್ರಹ್ಮಜಿಜ್ಞಾಸಾ ಎಂದರೆ ಬ್ರಹ್ಮ 

ವನ್ನು ತಿಳಿದುಕೊಳ್ಳ ಬೇಕೆಂಬ ಇಚ್ಛೆ. ಜಿಜ್ಞಾಸಾ ಮೂಢ ನಂಬಿಕೆ 
ಯಿಂದ ಹುಟ್ಟುವ ತಿಳಿನಲ್ಲ. ವಿಚಾರದಿಂದ ಹುಟ್ಟುವ. ತಿಳಿವು. 
ಸುಪ್ರಸಿದ್ಧವಾದ ಪರಮ ಆತ್ಮದ ವಿಚಾರವಾಗಿ ವಿರುದ್ಧಾಭಿಪ್ರಾಯ 
ಗಳಿವೆ. ಇದನ್ನು ಕುರಿತ ಉಪನಿಷದ್ವಾಕ್ಯಗಳ ವಿಚಾರವಾಗಿಯೂ 
ಭಿನ್ನಾಭಿಪ್ರಾಯಗಳಿವೆ. ಆದ್ದರಿಂದ ಈ ವಾಕ್ಯಗಳ ನಿಚಾರವಾಗಿ 
ಅಸಾಂಗೆತ್ಯವಿಲ್ಲದಂತೆ ತರ್ಕಿಸಿ ಬ್ರಹ್ಮನನ್ನು ತಿಳಿದುಕೊಂಡ 
ಹೊರತು ಆತ್ಮಜ್ಞಾನ ಫಲಿಸುವುದಿಲ್ಲ. ಆದ್ದರಿಂದ ಇಲ್ಲಿರುವ 
ಸೂತ್ರಗಳಲ್ಲಿ ಉದ್ದಕ್ಕೂ ವಿಚಾರದಿಂದ ಸಮನ್ವಯಗೊಳಿಸುವ 
ಮೀಮಾಂಸೆ ಕಂಡುಬರುತ್ತದೆ. 

ಈ ಜಗತ್ತಿನ ಹುಟ್ಟು ಯಾವುದರಿಂದ ಆಯಿತೋ ಅದು ಬ್ರಹ್ಮ 
(೧.೧.೨). ಈ ಬ್ರಹ್ಮದ ತಿಳಿವಿಗೆ ಶಾಸ್ತ್ರ ಅಂದರೆ ಉಪನಿಷತ್ತೇ 
ಯೋನಿ, ಅಂದರೆ ಪ್ರಮಾಣ. ತೈತ್ತಿರೀಯ ಉಪನಿಷತ್ತಿನ ೩.೧ 
ಈ ರೀತಿ ಹೇಳಿದೆ. ಯಾವುದರಿಂದ ಇಲ್ಲಿರುವುದೆಲ್ಲ ಹುಟ್ಟು 
ತ್ರವೆಯೋ, ಹುಟ್ಟಿದವು ಯಾನ್ರದರಿಂದ ಬಾಳುತ್ತವೆಯೋ ಮತ್ತು 
ಅವು ಇಲ್ಲಿಂದ ನಿರ್ಗಮಿಸಿದಾಗ ಯಾವುದನ್ನು ಸೇರುತ್ತವೆಯೋ 
ಅದನ್ನು ತಿಳಿದುಕೊ. ಆದೇ ಬ್ರಹ್ಮ, ವಿಶ್ವದ ಹುಟ್ಟಿಗೆ ಸಾಂಖ್ಯರು 


| 
Funding: Tattva Heritage (ಜಾ6ತೆಸೂತ್ರ dikata. Digitization: eGangotri | 


C-0. Bhagavad Ramanuja National Research Institute, Melukote Collectior 


Funding: Tattva Heritage Foundation,Kolkata. Digitization: eGangotri 
ವೇದಾಂತಸೂತ್ರಗಳು ೧೩ 
ಭಾವಿಸುರುವಂತೆ, ಪ್ರಕೃತಿ (ಪ್ರಧಾನ) ಕಾರಣವಲ್ಲ (೧.೧.೪.). 
ಏಕೆಂದರೆ ಪ್ರಧಾನಕ್ಕೆ ಈಕ್ಷಣ ಅಂದರೆ ಪ್ರೇಕ್ಷಣ 38, ಇಲ್ಲ. 
(ಛಾಂದೋಗ್ಯ[೬..೨.೧೩..) ಬ್ರಹ್ಮನನ್ನು ಕುರಿತು ಅದು ಈಕ್ಷಿಸಿತು 
ಎಂದು ಹೇಳಿದೆ. ಅಲ್ಲಿ ಆತ್ಮಶಬ್ದವಿರುವುದರಿಂದ ನ ಗೌಣ, 
ಔಪಚಾರಿಕ ಎಂದು ಭಾವಿಸಲಾಗುವುದಿಲ್ಲ. ಅದರಲ್ಲಿ IA 
ವನಿಗೆ ಮೋಕ್ಷ ದೊರೆಯುವುದೆಂದು ಹೇಳಿರುವುದರಿಂದ ಪ್ರಧಾನ 
ವನ್ನು ಆತ್ಮನೆಂದು ಕೆಕೆಯಲಾಗುವುದಿಲ ಲ್ಲ (0-0.2). 
ಪ್ರಧಾನವನ್ನು ಸತ” ಶಬ್ದದಿಂದ ಸೂಚಿಸಲಾಗುವುದಿಲ್ಲ. ಯಾವು 
ದನ್ನು ತಿಳಿದಾಗ ಜೇತನಾಚೇತನವಾದ ಎಲ್ಲವನ್ನೂ ತಿಳಿದಂತಾಗು 
ತ್ರಜಿಯೋ ಅದು ಬ್ರಹ್ಮ ಎಂದು (ಛಾ ೧.೧.೯) ಹೇಳಿರುತ್ತದೆ. 
ಪ್ರಧಾನ ಜೇತಕ ವಸ್ತುಗಳಿಗೆ ಕಾರಣವಾಗಲಾರದು- ಅದ್ದರಿಂದ 
ಡೆ ೨ಂತನ್ಮದೆಳೆ 
ಪ್ರಕೃತಿ ಜಗತ್ತಿನ ಕಾರಣವಾಗಲಾರದು. ಜೀತನವು se 
ಲೀನವಾಗಲಾರದು. (eo. ೭.೮.೧.) ಪುರುಷನು ನಿದ್ರಿಸುವಾ 
ಅವನು ಸದ್ವಸ್ತುನಿನಲ್ಲಿ ಲೀನವಾಗುತ್ತಾನೆ. ತನ್ನ ಆತ್ಮದಲ್ಲೇ 
=? 7 
ಲೀನವಾಗುತ್ತಾನೆ. ಆದ್ದರಿಂದ ಅವನನ್ನು ಕುರಿತು "ಸ್ವಪಶಿ 
ಎಂದು ಹೇಳುತ್ತಾರೆ. ಏಕೆಂದರೆ ಅವನು ತನ್ನಲ್ಲಿಯೇ ಲೀನವಾಗು 
ತ್ತಾನೆ ಎಂದು ಹೇ ಳಿರುತ್ತದೆ: "ಇಲ್ಲಿ'ಎಂಬ ಶಬ್ದ B ಪ್ರಕೃತಿ ಎಂಬ 
2 
ಅರ್ಥ ಕೊಟ್ಟಿರಿ, ಚೇತನವು ಅಜೀತನದಲ್ಲಿ oen 
a — 
ಎಂದು ಅಸಂಬದ್ಧವಾದದ್ದನ್ನು ಹೇ HORON ESS: ಹೀಗೆ ನ 
ವಾಕ್ಯಗಳು ಏಕರೀತಿಯಾಗಿರುವುದರಿಂದ ಬ್ರಹ್ಮನ SORE 
=) 
ಅಡಲ್ಲಜೆ ಶ್ರುತಿ, ಉದಾಹರಣೆಗೆ ಶ್ವೇತಾಶ್ವತರ ಉಪನಿನತ್ತು(೬೯) 
«(ಸರ್ವಜ್ಞನಾದ) ಆವನು ಕಾರಣನು, ಜೀವರುಗಳ ಇಂದ್ರಿಯ 
Gi = 
ಗಳಿಗೆ ಒಡೆಯನಾದ ಅಧಿಪತಿ? ಎಂದು ಸ್ಪಷ್ಟವಾಗಿ ಹೇಳಿರುವುದ 


೨-೦. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 
ae 2 demos nnd, dvs E 9 


ರಿಂದ ಬ್ರಹ್ಮನೇ. ಜಗತ್ಕಾರಣ. 
ಬ್ರಹ್ಮದ ಸ್ವರೂಪ ,ಅನಂದಮಯವಾದದ್ದು (೧.೧.೧೨). 
ಸನ್ನ ಇ ಬ್ರಹ್ಮ ಎಂದು ಹಲವು ಉಪನಿಷದ್ದಾ ZPN ಒಂದೇ 
ರೀತಿಯಾಗಿ ಹೇಳಿರುವುದರಿಂದ ಅದು ಅನ್ನಮಯ ಪ್ರಾಣಮಯ 
ಎಂಬ ಮಾತುಗಳಂತೆ ವಿಕಾರಗಳನ್ನು ಸೂಚಿಸದೆ ಅಂತಿಮವಾದ 
ವಿಕಾರವಿಲ್ಲದ ಆನಂದರೂಪನಾದ ಬ್ರಹ್ಮವನ್ನೇ ತಿಳಿಸುತ್ತವೆ 
(೧.೧.೧೨). ಆನಂದ ಎಲ್ಲಕ್ಕಿಂತ ಮೇಲಿನದು. ಆದೇ ಬ್ರಹ್ಮದ 
ಫರಿಪೂರ್ಣ ಸ್ವರೂಪ- ಆನಂದಮಯನು ಜೀವಾತ z pgod 
) ಸೂತ್ರಕಾರನ ಸಿದ್ಧಾ oB. ಜೀವಾತ್ಮನು ಕೆ ಆನಂದ 
ಸ್ವಲ್ಪವಾದದ್ದು. ಸರಮಾತ ನ ಆ ಜೂ ಅದಕ್ಕೆ ನೂರ 
ರಷ್ಟು ಹೆಚ್ಚಿ ಸಿನಡೆಂದ್ಯೂ ee ದೂ ತೈತ್ರಿ ರೀಯ ತಿಳಿಸು 
ತ್ತದೆ. ಆದ್ದರಿಂದ ಆನಂದಕ್ಕೆ ಪ್ರಾಚುರ್ಯವಿದೆ. “ಇವನೇ ಅಲ್ಲವೇ 
ಅನಂದಪಡಿಸುವವನ್ನು?” ಎಂದು ತೈತ್ರಿ, ರೀಯ ಹೇಳಿದಾಗ 
ಬ್ರಹ್ಮನೇ ಅನಂದಕ್ಕೆ ಕಾರಣವೆಂದು ಹೇಳಿದಂತಾಗುತ್ತದೆ. ಜೀವರ 
ಆನಂದಕ್ಕೆ ಕಾರಣನಾದವನು ಪರಮಾತ ನೇ ಹೊರತು ಜೀವರು 
ಗಳೇ ಅಲ್ಲ. ಜೀವಾತ್ಮ ನು Coes, ಪಡೆದುಕೊಳ್ಳುವವನು. 
ಆದ್ದರಿಂದ ಪಡೆದುಕೊಳ್ಳು ವವನು ಅದನ್ನು ಕೊಡುವದ್ದ oe ಭಿನ್ನ. 
(ಭೇದವ್ಯಪದೇಶಾಚ್ಛ್ಚ, Gees Sees ಬ್ರಹ್ಮನಿಗೆ 
"ನಾನು ಬಹುವಾಗುವೆನು' ಎಂಬ ಬಯಕೆಯನ್ನು ತಿಳಿಸಿರುವುದ 
ರಿಂದ ಪ್ರಕೃತಿ ಆನಂದಮಯವೂ ಅಲ ಸೃಷ್ಟಿಗೆ ಕಾರಣವೂ ಅಲ್ಲ. 
ಈ ಅಧ್ಯಾಯದ ಇತರ ಸೂತ್ರಗಳು ಬ್ರಹ್ಮದ ವಿಶ್ವವ್ಯಾಪಕತ್ವ 
ವನ್ನೂ ಅಂತರ್ಯಾಮಿತ್ವವನ್ನೂ ತಿಳಿಸುತ್ತವೆ. ಬ್ರಹ್ಮವು ಸರ್ನ 
ವ್ಯಾಪಿಯಾದ ಬೆಳಕು. ಆದಿತ್ಯನಲ್ಲಿ ಮತ್ತು ಚಕ್ಸುಸ್ಸಿನ ಒಳಗೂ 


(0-0. Bhagavad Ramanuja National Research Institute, Melukote Collectior 


Funding: Tattva Heritage Foundation,Kolkata. Digitization: eGangotri 
ವೇದಾಂತೆಸೂತ್ರಗಳು ೧೫ 


ಇರುವವನೂ ಪರಮೇಶ್ವರನೇ (೧.೧.೨೦). ಆದಿತ್ಯ ಪುರುಷನು 
ಜೀವಾತ್ಮನಿಗಿಂತ ಬೇಕೆಯಾದವನು (೧.೧.೨೧): ಬೃಹದಾರಣ್ಯ 
ಕದ ೩.೭.೯ ಇದಕ್ಕೆ ಆಧಾರ: “ಯಾವನಿಗೆ ಆದಿತ್ಯನು ಶರೀರವೋ, 
ಯಾವನು ಒಳಗಿದ್ದುಕೊಂಡು ಆದಿತ್ಯನನ್ನು ನಿಯವಿಸುವನೋ 
ಅವನೇ ಅಂತರ್ಯಾಮಿ. ಅವನೇ ನಿನ್ನ ಅಮೃತನಾದ ಆತ್ಮನು.” 
ವೈಶ್ವಾನರನೂ ಬ್ರಹ್ಮವೇ; ಅಗ್ನಿದೇವತೆಯೂ ಅಲ್ಲ, ಭೂತಾಗ್ನಿಯೂ 
ಅಲ್ಲ (೧.೨.೨೪.೭೨.). ದ್ಯುಲೋಕ, ಭೂಮಿ ಮೊದಲಾದ 
ಎಲ್ಲಕ್ಕೂ. ಬ್ರಹ್ಮನೇ ಆಶ್ರಯ (೧.೩.೧). ಆಕಾಶವೂ ಬ್ರಹ್ಮನೇ 
(೧.೧.೨೨). ಇದಕ್ಕೆ ಅಧಾರವಾದ ಛಾಂದೋಗ್ಯದ ವಚ್ಛನ 
(೧.೯.೧): “ಈ ಭೂತಗಳೆಲ್ಲವೂ ಆಕಾಶದಿಂದಲೇ ಬಂದಿನೆ. 
ಆಕಾಶದಲ್ಲೇ ಲಯವಾಗುತ್ತವೆ. ಏಕೆಂದರೆ ಆಕಾಶವೇ ಇವೆಲ್ಲ 
hos ಮಹತ್ತರವಾದದ್ದು. ಇಲ್ಲಿನ ಆಕಾಶ ಭೂತಾಕಾಶವಲ್ಲ. 
ಆನಂದದಿಂದ ಆವೃತವಾದ ಆಕಾಶವೂ ಬ್ರಹ್ಮನೇ ಎಂಬಂತೆ ಪ್ರಾ 
ಣವೂ ಬ್ರಹ್ಮನೇ(೧.೧.೨೩).ಅದಕ್ಕೆ ಆಕರವಾದ ಶ್ರುತಿ ಛಾಂದೋ 
. ಗ್ಯದ ೧-೧೧.೪: “ಈ ಭೂತಗಳೆಲ್ಲ ಪ್ರಾಣವನ್ನೇ ಪ್ರವೇಶಿಸುತ್ತವೆ 
ಮತ್ತು ಪ್ರಾಣದಿಂದಲೇ ಹೊರಬರುತ್ತವೆ.” ಇಲ್ಲಿನ ಪ್ರಾಣ ಭೌತ 
ವಾದ ವಾಯುವಲ್ಲ. ಮುಖ್ಯಪ್ರಾಣ; ಪ್ರಾಣದ ಪ್ರಾಣವಾದ 
ಪರಮಾತ್ಮ. ಈ ಪ್ರಾಣವೇ ಪ್ರಜ್ಞಾತ್ಮನು, ಆನಂದನು, ಆಜರನು, 
ಅಮೃತನು ಎಂದು ಕೌಷೀತಕೀ ಉಸನೀಷತ್ತು ಸ್ಪಷ್ಟಪಡಿಸುತ್ತದೆ. 
ಮನೋಮಯನೂ ಬ್ರಹ್ಮನೇ (೧.೨.೧.) ಸರ್ವಂ ಖಲ್ವಿದಂ ಬ್ರಹ್ಮ 
(ಛಾಂ. ೩.೧೪.೧.). ಎಲ್ಲವೂ ಬ್ರಹ್ಮದಿಂದ ವ್ಯಾಪಕವಾದದ್ದು 
ಎಂಬುದು ಉಪಾಸನೆಗೋಸ್ಟರ ಹೇಳಿರುವ ಮನೋಮಯತ್ವಕ್ಕೂ 
ಅನ್ವಯವಾಗುತ್ತದೆ. ಮನೋಮಯತ್ವ ಜೀವನಿಗೆ ಅನ್ಚಯವಾಗ 


೨-0. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 
೧೬ ವೇದಾಂತಸಾತ್ರಗಳು = 
ಲಾರದು. ಬ್ರಹ್ಮನು ಮಲನ ೨.೧೮). ಅಂತರ್ಮಾಮಿ 
ಸಾಂಖ್ಯದಲ್ಲಿ ಹಳಿರುವ ಪ್ರ ಕೃೈತಿಯಲ್ಲ- ಏಕೆಂದರೆ ಇಲ್ಲಿ ಹೇಳಿರುವ 
ಆಂತರ್ಯಾಮಿಯ ಇ ಬೇರೆ ೧.೨.೧೯ ). ಇಲ್ಲಿ ಹೇಳಿ 
ರುವ ಅಂತರ್ಯಾಮಿ ಚೇತನ ಸ್ವರೂಪನು, ಪ್ರಕೃತಿಯು ಆ ಅಜೇ 
ತನವಾದದ್ದು. ಶರೀರದಲ್ಲಿರುವ ಜೀವನೂ ಚೇತನರೂಸನಾದ್ದ 
ರಿಂದ ಅಂತರ್ಯಾಮಿಯಾಗಬಹುದು ಎಂದು ವಾದಿಸಬಹುದು. 
ಈ ನಾದವೂ ಸರಿಯಲ್ಲ. ಏಕೆಂದರೆ ಕಣ್ವ ಮತ್ತು ಮಾಧ್ಯಂದಿನ 
ಎಂಬ ಎರಡು ಶಾಖೆಯವರೂ ಜೀವನು ಪರಮಾತ್ಮನಿಂದ ನಿಯಮಿತ 
ಪೌದನನು ಎಂದು ಹೇಳಿರುತ್ತಾ ರೆ. ಭೂಮವೂ ಬ್ರಹ್ಮ ವೇ. ಅದಕ್ಕೆ 
ಆಧಾರ ಛಾಂರೋಗ್ಯ.೭..೨೩..೨೪. “ಬಲ್ಲಿ ಬೇಕೊಂದನ್ನು ನೋಡು 
ವುದಿಲ್ಲಪೋ ಬೇರೊಂದನ್ನು ಕೇಳುವುದಿಲ್ಲವೋ ಜೇರೊಂದನ್ನು 

ರಿಯುವುದಿಲ್ಲವೋ ಆದು ಭೂಮ: ಎಲ್ಲಿ ಬೇರೊಂದನ್ನು ನೋಡು 
ನರೋ ಬೇರೊಂದನ್ನು ಕೇಳುವನೋ ಬೇರೊಂದನ್ನು ತಿಳಿಯು 
ವನೋ ಅದು ಅಲ್ಪ. ಭೂಮವು ಪ್ರಾಣವಲ್ಲ. ಏಕೆಂದರೆ AVS 
ಮಾರನು ನಾಣಿಗೆ ಉಪದೇಶ ಮಾಡುವಾಗ ಪ್ರಾಣಕ್ಕಿಂತ 
ಭೂಮ 'ಹೆಚ್ಚಿನಜೆಂದು ಹೇಳಿರುತ್ತಾನೆ. (೧.೩.೮.) ಅಲ್ಲದೆ 
ಶ್ರುತಿಯು ಹೇಳುವ ಧರ್ಮಗಳೆಲ್ಲವೂ ಭೂಮಕ್ಕೆ ಹೊಂದುತ್ತವೆ 
(೧,೩.೯). SFOR ಬ್ರಹ್ಮನೇ, ಏಕೆಂದರೆ ಅದು ಆಕಾಶದ 
ವರೆಗೂ ಎಲ್ಲಕ್ಕೂ ಆಧಾರವಾಗಿದೆ. ಅಫ್ಸರವು ವರ್ಣ ಸೂಚಕ 
ವಲ್ಲ. ದ Towner. ಯಾವುದಕ್ಕೆ ಕ್ಲಯವಿಲ್ಲವೊ 
ಆದೇ ಬ್ರಹ್ಮ ಅ ರದ ಪ್ರಶಾಸಸದಿಂದ ಅಂದರೆ ಉಲ್ಲಂಫಿಸಲಾಗದ, 
ಮೀರಲಾಗದ oe ಯಿಂದಲೇ ಸೂರ್ಯ ಚಂದ್ರರು ತಮ್ಮ ಸ್ಥಾನ 
ದಲ್ಲಿ ನಿಂತಿರುವುದು (ಬೃ. ಉ. ೩.೮.೯) ಅಕ್ಷರವು ವಿಜ್ಞಾ ತ EE 


C-0. Bhagavad Ramanuja National Research Institute, Melukote Collectior 


Funding: Tattva Heritage RARER mBkata. Digitization: e@angotri 
ಅದಕ್ಕಿಂತ ಬೇರೆಯಾದ ನಿಜ್ಞಾತೃತ್ವನಿಲ್ಲ. (ಬೃ. ಉ. ೩.೮.೧೧). 

ಅದು ಈಷಣಕ್ಕೆ ವಿಷೆಯವಾದ್ದರಿಂದ, ಅದು ಎಲ್ಲದಕ್ಕೂ ಧ್ಯೇಯ. 

(೧.೩.೧೩). ಅವನು ಶ್ರೇಷ್ಠನಾದ ಹಿರಣ್ಯ ಗರ್ಭನಿಗಿಂತ 
", ಶ್ರೇಷ್ಠನು (ಪ್ರಶ್ನ. ಉ. ೫.೫.). ಸಮ್ಯಕ್‌ ದರ್ಶನಕ್ಕೆ ಧ್ಯೇಯ 
ವಾಗಬಲ್ಲದ್ದು ಪರಬ್ರಹ್ಮವೇ. ಯಾವುದಕ್ಕಿಂತ ಶ್ರೇಷ್ಠವಾದ್ದು 
ಇಲ್ಲವೋ ಆದೇ ಪರಬ್ರಹ್ಮ, ಬ್ರಹ್ಮವು ಸ್ವಪ್ರಕಾಶ ರೂಪನು. 
ಪ್ರಕಾಶಿಸುವ ಆವನನ್ನು ಅನುಸರಿಸಿ ಅವನ ಪ್ರಕಾಶದಿಂದಲೇ 
ಎಲ್ಲವೂ ಪ್ರಕಾಶಿಸುತ್ತಿರುವುದರಿಂದ ಅವನು ಪ್ರತ್ಯಾಗಾತ್ಮನು 
(೧.೩.೨೨). Cords, ಪ್ರಮಾಣವುಳ್ಳೆ ಪುರುಷನೂ ಪರಮ 
ಪುರುಷನೇ (೧.೩.೨೪). ಅವನು ಜೀವನಲ್ಲ. ಏಕೆಂದರೆ ಆವನು 
ಭೂತಭವಿಷ್ಯಗಳಿಗೆ ಒಡೆಯನು ಎಂದು ಹೇಳಿದೆ. ಭೂತಭನಿಷ್ಯಗಳ © 
ಮೇಲಿನ ಒಡೆಯ ಎಂಬ ವರ್ಣನೆ ಜೀವನಿಗೆ ಹೊಂದುವುದಿಲ್ಲ. 
ಅವನು ಸೂಜಿಯ ಮೊನೆಯಷ್ಟು ಸೂಕ್ಷ ಚು ಅಣುವಿನಲ್ಲಿ ಆಣು, 
ಮಹತ್ತರವಾದುದರಲ್ಲಿ ಮಹತ್ತರವಾದವನು ಎಂದು ಶ್ವೇತಾಶ್ವತರ 
ಉಪನಿಷತ್ತು ಹೇಳಿರುತ್ತದೆ. 

ಶ್ರುತಿ ಹೇಳಿರುವ ಆತ್ಮವು ಸರಮಾತ್ಮನೇ (೧:೪.೨೨). ಬೃಹ 
ದಾರಣ್ಯಕೆದಲ್ಲಿ “ಮೈಕ್ರೀಯೀ, ಆತ್ಮನನ್ನು ನೋಡಬೇಕು, ಕೇಳ 
ಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. 
ಮೈತ್ರೇಯೀ, ಅವನನ್ನು ನೋಡಿದರೆ, ಕೇಳಿದರೆ ಮನನಮಾಡಿದರೆ 
ತಿಳಿದುಕೊಂಡರೆ ಇದೆಲ್ಲವೂ ತಿಳಿದಂತಾಗುತ್ತದೆ(೪ ೫.೬.)”ಎಂದು 
ಹೇಳಿರುವ ಆತ್ಮ ಪರಮಾತ್ಮನೇ. ಸತಿ, ಪುತ್ರ, ನಿತ್ತ ಇನೆಲ್ಲವೂ 
ಇರುವುದು ಆತ್ಮನ ಕಾಮಕ್ಕಾಗಿ ಎಂದು ಹಿಂದಿನ ವಾಕ್ಯಗಳಲ್ಲಿ 
ಹೇಳಿರುವುದರಿಂದ ಈ ಆತ್ಮ ಜೀವಾತ್ಮನೇ ಎಂದು ಕೆಲವರು ಅರ್ಥ 


x 


೨-0. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 
ne e ಗಳ 9 9 


ವನ್ನು ಕಲ್ಪಿಸಿರುತ್ತಾರೆ. ಇದು ಸರಿಯಲ್ಲ. ಏಕೆಂದರೆ ಆತ್ಮವನ್ನು 
ತಿಳಿದುಕೊ ಎಂದು ಹೇಳುವುದು ಮೋಕ್ಷಪ್ರಾಶಿ,ಗಾಗಿ. ಪತಿ, 
ಪುತ್ರ, ವಿತ್ತಗಳನ್ನು ಪಡೆಯುವುದಕ್ಕಲ್ಲ- ಅಂಥವುಗಳನ್ನು ಪಡೆಯ 
ಬಯಸುವ ಜೀವಾತ್ಮನಿಗೆ ಮೋಕ್ಷವಿಲ್ಲ. ಆದ್ದರಿಂದ ಇಲ್ಲಿ 
ಮೋಕ್ಷಕ್ಕೆ. ಧ್ಯೇಯವಾದದ್ದು ಪರಮಾತ್ಮನೇ ; ಜೀವಾತ್ಮ 
ಧ್ಯೇಯಾತ್ಮವಲ್ಲ. | 
ಈ ವಿಚಾರದಲ್ಲಿ ಬಾದರಾಯಣರು ಆತ್ಮರಥ್ಯು ಔಡುಲೋಮಿ 
ಮತ್ತು ಕಾಶಕೃತ್ಸ ೩-ಈ ಮೂವರ ಅಭಿಪ್ರಾಯಗಳನ್ನೂ ಅನು 
ವಾದಮಾಡಿರುತ್ತಾರೆ. ಪರಮಾತ್ಮ ಕಾರಣ ; ಜೀವಿ ಅವನ 
ಕಾರ್ಯ. ಜೀವಿಯು ತನ್ನನ್ನು ತಿಳಿದುಕೊಳ್ಳ ಬೇಕಾದರೆ ತಾನು 
" ಪರಮಾತ್ಮನ ಕಾರ್ಯ, ಪರಮಾತ್ಮನಿಗೆ ಆಧೀನ ಎಂದು ಭಾನಿಸ 
ಬೇಕು. ಅಧೀನವಾದದ್ದು ಆಧೀನವಲ್ಲದ್ದರಿಂದ . ಭಿನ್ನ, ಜೀವನು 
ಅಧೀನ, ಪರಮಾತ್ಮ ಸ್ವತಂತ್ರ. (ಜೀವರನ್ನೂ ಜಗತ್ತನ್ನೂ ಬಿಟ್ಟು) 
_ "ಪರಮಾತ್ಮ ತಾನೇತಾನಾಗಿ ಇರುವುದು ಸಾಧ್ಯ. ಐತರೇಯ 
ಆರಣ್ಯಕ (೨.೪.೧೧): ಸೃಷ್ಟಿಗೆ ಮೊದಲು ಆತ್ಮನೊಬ್ಬನೆ ಇದಾ 
ಗಿದ್ದನು ಎಂದು ಸ್ಪಷ್ಟಪಡಿಸಿದೆ. ಆದರೆ ಪರಮಾತ್ಮನನ್ನು ಬಿಟ್ಟು 
ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ. ಆದನ್ನು ಬಿಟ್ಟು ಅಗ್ನಿಗೆ 
ಒಂದು ಹುಲ್ಲುಕಡ್ಡಿಯನ್ನು ಸುಡಲಾಗಲಿಲ್ಲ ವಾಯುವಿಗೆ 
ಒಂದು ಹುಬ್ಬುಕಡ್ಡಿಯನ್ನು ಕೂಡ ಹಾರಿಸಲಾಗಲಿಲ್ಲ. ಪರ 
ಮಾತ್ಮನೂ ಜೀವನೂ ಭಿನ್ನವೆಂಬ ತಿಳಿವು ಜೀವರುಗಳ ಶ್ರೇಯ 
| AR ಕಾರಣ (ಲಿಂಗ), (ಪ್ರತಿಜ್ಞಾ ಸಿದ್ಧೇರ್ಲಿಂಗ ೧.೪.೨೦). 
ಔಡುಲೋಮಿ ಭೇದಾಭೇದವಾದಿ. ಶರೀರಿಯಾಗಿದ್ದಷ್ಟು 
ಕಾಲವೂ ಆದರಿಂದ ಕಲುಹಿತರಾದ್ದರಿಂದ ಆ ಕಾಲದಲ್ಲಿ ನಿತ್ಯ ಪರಿ 


(0-0. Bhagavad Ramanuja National Research Institute, Melukote Collectio 


Funding: Tattva Heritagë Feah REkkata. Digitization: eGafigotri 
ಶುದ್ಧ ನಾದ ಸರಮಾತ್ಮನಿಗಿಂತ ಅವನು ಭಿನ್ನ. ಕೊಳೆಯನ್ನು ಕಳೆದು 
ಕೊಂಡು ಮುಕ್ತನಾದ ಜೀವ ಪರಮಾತ್ಮನಿಂದ 20a, (wz, > 
ಮಿಷ್ಯತ ಏವಂಭಾವಾದಿತ್ಯೌಡುಲೋಮಿಃ ೧.೪.೨೧) ಔಡು 
ಲೋಮಿಯ ಪಕ್ಸಕ್ಕೆ ಅನುಕೂಲವಾದ ಶ್ರುತಿವಾಕ್ಯಗಳು ಇವು: 
ಈ ಸಂಪ್ರಸಾದ ಗುಣಗಳುಳ್ಳ ಆತ್ಮನು ಶರೀರದಿಂದ ಎದ್ದು ಸರ 
ಮಾತ್ಮನ ಜ್ಯೋತಿಯನ್ನು ಸೇರಿಕೊಂಡು ತನ್ನ ರೂಪದಿಂದ ಕಾಣಿಸಿ 
ಕೊಳ್ಳುತ್ತಾನೆ. (ಛಾ.ಉ ೮-೧೨-೩) ಹರಿಯುತ್ತಿರುವ ನದಿ 
ಗಳು ನಾಮರೂಪವನ್ನು ಬಿಟ್ಟು ಸಮುದ್ರದಲ್ಲಿ ಅದೃಶ್ಯವಾಗುವಂತೆ 
ವಿದ್ವಾಂಸನು ನಾಮರೂಸಗಳಿಂದ ಬಿಡುಗಡೆಯಾಗಿ ಪರಾಶ್ಸರನೂ 
ದಿನ್ಯನೂ ಆದ ಪುರುಷನನ್ನು ಹೊಂದುತ್ತಾನೆ (ಮುಂ.ಉ.೭.೨.೮). 

ಕಾಶಕೃತ್ಸನು ಅಭೇದವಾದಿ. ಜೀವನು ಅವಿಕಾರಿಯಾದ 
ಪಮಮೇಶ್ವರನೇ, ಬೇರೆಯಲ್ಲ. ಇದಕ್ಕೆ ಆಧಾರವಾಕ್ಯ; ಛಾಂದೋಗ್ಯ 
ಉಪನಿಷತ್ತಿನ(೬.-.೨-೨.):4 ಈ ಜೀವಾತ್ಮರೂಪದಿಂದ ಈ ಮೂರು 
ದೇವತೆಗಳನ್ನೂ ಪ್ರವೇಶಿಸಿ ನಾಮರೂಪಗಳನ್ನು ವಿಂಗಡಿಸುನೆನು.» 
ಸರಮಾತ್ಮನೇ ಜೀವರೂಪದಲ್ಲಿ ಅವಸ್ಥಿ ತನಾಗಿರುವುದರಿಂದ 
ಜೀವ 'ನರಮಶ್ವೇರರಿಗೆ ಅಭೇದ. (ಅವಸ್ಥಿತೇರಿತಿ ಕಾಶಕೃತ್ಸ್ಮಃ 
೧-೪-.೨೨). 

ಬಾದರಾಯಣರು ಈ ಮೂವರ ಅಭಿಪ್ರಾಯಗಳನ್ನೂ ಆ ಅಭಿ 
ಪ್ರಾಯಗಳಿಗೆ ಆಧಾರವಾದ ಕಾರಣಗಳನ್ನೂ ತಿಳಿಸಿರುತ್ತಾರೆಯೆ 
ಹೊರತು ಅವುಗಳಲ್ಲಿ ಒಂದನ್ನು ಸಮರ್ಥಿಸಿ ಉಳಿದವುಗಳನ್ನು 
ಸಿರಾಸರಿಸಿಲ್ಲ. ಆವರು ತಮ್ಮ ಕಾಲದಲ್ಲಿ ಪ್ರಚಾರದಲ್ಲಿದ್ದ ವೇದ 
ವಿರುದ್ಧವಾದ ಸಾಂಖ್ಯ, ವೈಶೇಷಿಕ, ಬೌದ್ಧ, ಜೈನ ತತ್ತ್ವಗಳನ್ನು 
ಖಂಡಿಸಿರುತಾ,ರೆಯೇ ಹೊರತು ವೇದವಾಕ್ಯಗಳನ್ನು ಆಧಾರವಾಗಿ 


೨-0. Bhagavad Ramanuja National Research Institute, Melukote Collectio 


Funding: Tattva Heritage ogada Alata. Digitization: eGangotri 
೪೮01 ತ್ರ 


ಉಳ್ಳ ವೇದಾಂತ ಪಕ್ಷಗಳನ್ನು ಖಂಡಿಸಿರುವುದಿಲ್ಲ. ಮೇಲೆ ಹೇಳಿದ 
ಮೂವರು ವೇದಾಂತಿಗಳೂ ಆಶ್ವಲಾಯನ, ಕಾತ್ಯಾಯನ, ಶ್ರೌತ 
ಸೂತ್ರಗಳಲ್ಲಿ ಪ್ರಖ್ಯಾತರಾಗಿದ್ದವರು. ಆದ್ದರಿಂದ ಆ ಮೂವರ ಅಭಿ 
ಪ್ರಾಯಗಳನ್ನು ಗೌರವಿಸಿರುತ್ತಾರೆ. ಇವರೆಲ್ಲರೂ ತಮ್ಮಂತೆಯೇ 
ಶ್ರುತಿಯನ್ನೇ ಪರಮಪ್ರಮಾಣವಾಗಿ ಭಾವಿಸಿದವರು. ಇವರಲ್ಲಿ 
ಯಾರೊಬ್ಬರ ನಿಲುವನ್ನು ತೆಗಳಿದರೂ ಶ್ರುತಿಗೆ ಅಸಚಾರಮಾಡಿ 
ದಂತಾಗುತ್ತದ್ದೆ. ಇವರೆಲ್ಲರೂ ಬ್ರಹ್ಮನೇ ಪರಮಸಶ್ಯವೆಂಬ 
ಮುಂಖ್ಯಾಂಶದಲ್ಲಿ ಒಮ್ಮತ ಪಡೆದಿರುತ್ತಾರೆ. ಅದೇ ಎಲ್ಲಕ್ಕಿಂತ 
ಮುಖ್ಯವಾದ ಬ್ರಹ್ಮಸೂತ್ರದ ಕೇಂದ್ರ ತತ್ತ ಎ೨ ನಿರಸೇಶ್ಸತತ್ತ್ವ್ವ. 
ಉಳಿದವು ಗೌಣ; ದೇಶಕಾಲ, ಅವಸ್ಥೆಗಳಿಗೆ ಸಾಪೇಕ್ಷವಾದುವು. 
ಇವುಗಳಲ್ಲಿ ಒಂದೊಂದು ಒಂದೊಂದು ಕಾಲದಲ್ಲಿ ಮೋಕ್ಲಾರ್ಥಿಗಳ 
ಮನೋಧರ್ಮಕ್ಕೆ ಸಾಪೇಕ್ಷವಾದ ಸತ್ಯಗಳಾಗಿ ತೋರಿಸಿಕೊಳ್ಳು 
ತ್ತವೆ. ವಿಶಾಲವಾದ ಸೃಷ್ಟಿ ನೈಚಿತ್ರ್ಯದಲ್ಲಿ ಇವೆಲ್ಲವೂ ಕಾಣಿಸಿ 
ಕೊಳ್ಳುವುದು ಸ್ವಾಭಾವಿಕ. ಬ್ರಹ್ಮಸೃಸ್ಟಿಯಲ್ಲಿ ವೈನಿಧ್ಯ ಇರು 
ನಂತೆಯೇ ಆ ಸೃಷ್ಟಿಯನ್ನು ದರ್ಶಿಸಿರುವ ಶ್ರುತಿಯೂ ವೈನಿಧ್ಯ 
ದಿಂದ ಕೂಡಿದೆ. ಅದು (ಪುರುಷಸೂಕ್ತ ಪ್ರಕಾರ) ಸಾವಿರ 
ತಲೆಗಳುಳ್ಳ ಸಾನಿರ ಕಣ್ಣುಳ್ಳ ಸಾವಿರ ವಿಧವಾದ ನಡಗೆಯುಳ್ಳ 
ಪುರುಷನು ತೋರಿಸಿದ್ದು. ಕಾಲ ಅನಂತವಾದದ್ದು, ದೇಶ ಅಪಾರ 
ವಾದದ್ದು, ಮುಮುಕ್ಷುಗಳು ಅಸಂಖ್ಯಾತ, ಅನೆಲ್ಲವೂ ಏಕವಾದ 
ಬ್ರಹ್ಮಾಭಿಮುಖವಾಗಿವೆ. 


೮, ಎರಡನೆಯ ಅಧ್ಯಾಯ 
ಬಾದರಾಯಣರ ಕಾಲದಲ್ಲಿ ಪ್ರಚಾರದಲ್ಲಿದ್ದ ವೇದಾಂತೇತರ 


C-0. Bhagavad Ramanuja National Research Institute, Melukote Collectior 


Funding: 781/8 Heritage Foungation,KQlkata. Digitization: 6೮58/0011 
g ಇದಗ 2೧ರ 


ದರ್ಶನಗಳನ್ನು ಎರಡನೆಯ ಅಧ್ಯಾಯ ಖಂಡಿಸುತ್ತದೆ. ಅವುಗಳಲ್ಲಿ 
ಪ್ರಬಲವಾಗಿದ್ದದ್ದು ಸಾಂಖ್ಯದರ್ಶನವಾದ್ದರಿಂದ ಅದಕ್ಕೆ ಹೆಚ್ಚು 
ಭಾಗವನ್ನು ಮೀಸಲಾಗಿಟ್ಟದೆ. ಪ್ರಬಲನಾದ ಈ ದರ್ಶನ ಬಿದ್ದು 
ಹೋದರೆ ಚಿಲ್ಲರೆ ದರ್ಶನಗಳು ಬಿದ್ದುಹೋದಂತಯೇ. ಆದ್ದರಿಂದ 
ಉಳಿದವನ್ನು ಅಂದರೆ, ವೈಶೇಷಿಕ, ಬೌದ್ಧ, ಜೈನ, ಪಾಶುಪತ 
ಮತ್ತು ಭಾಗವತ ಪಕ್ಷಗಳನ್ನೂ ಸಂಗ್ರಹವಾಗಿ ನಿಚಾರಮಾಡಿದೆ. 
ಹಿಂದಿನ ಅಧ್ಯಾಯದಲ್ಲಿ ಸೃಷ್ಟಿಗೆ ಕಾರಣನಾದ ಬ್ರಹ್ಮಕ್ಕೆ ಹೆಚ್ಚು 
ಗಮನ ಕೊಟ್ಟಿದೆ. ಇಲ್ಲಿ ಸೃಷ್ಟಿಗೆ ಹೆಚ್ಚು ಗನುನ ಕೊಟ್ಟಿದೆ. ಎರಡ 
ನೆಯ ಅಧ್ಯಾಯದ ಮೂರನೆಯ ಪಾದ ಜೀವನು ನಿತ್ಯನೆಂದೂ 
ಹುಟ್ಟಿ ಲ್ಲದವನೆಂದೂ ಸ್ಥಿರಪಡಿಸುತ್ತದೆ. 

ಈ ಅಧ್ಯಾಯದಲ್ಲಿ ಮೂಲಭೂತವಾದ ತತ್ತ್ವ ಕಾರ್ಯಕಾರಣ 
ತತ್ತ್ವ. ಜಗತ್ತಿಗೆ ಬ್ರಹ್ಮವು ಉಪಾದಾನ ಕಾರಣ ಮತ್ತು ನಿಮಿತ್ತ 
ಕಾರಣವೆಂಬುದು ಬಾದರಾಯಣರ ಸಿದ್ಧಾ ೦ತ. ಕಾರ್ಯಕಾರಣ 
ಸಂಬಂಧ ವಿಚಾರವಾಗಿ ಎರಡು ಮುಖ್ಯ ವಾದಗಳಿವೆ-ಸತ್ಯಾರ್ಯವಾದ 
ಮತ್ತು ಅಸತ್ಯಾರ್ಯವಾದ (ಅಥವಾ ಆರಂಭವಾದ). ಕಾರ್ಯವು 
ಕಾರಣದಲ್ಲಿದೆ ಎಂಬುದು ಸತ್ಯ್ವಾರ್ಯವಾದ; ಕಾರ್ಯ ಕಾರಣದಲ್ಲಿ 
ಲ್ಲದೆ ಹೊಸದಾಗಿ ಹುಟ್ಟುತ್ತದೆ ಎಂಬುದು ಅಸತ್ಯಾರ್ಯವಾದ. 
ಮೊದಲನೆಯದು ಸಾಂಖ್ಯವಾದ, ಎರಡನೆಯದು ವೈಕೇಷಿಕರ 
ವಾದ. ವೆಂದಾಂತೆ ಸೂತ್ರಗಳು ಸಾಂಖ್ಯರ ವಾದವನ್ನೂ ವೈಶೇಷಿ | 
ಕರ ವಾದವನ್ನೂ ಭಾಗಶಃ ನಿರಾಕರಿಸುತ್ತದೆ. ಸಾಂಖ್ಯರ ವಾದ 
ಉಪಾದಾನ ಕಾರಣಕ್ಕೆ ಹೊಂದಿಕೆಯಾಗುತ್ತದೆ. ಆದರೆ ನಿಮಿತ್ತ 
ಕಾರಣಕ್ಕೆ ಹೊಂದಿಕೆಯಾಗುವುದಿಲ್ಲ. ವೈಶೇಷಿಕರ ವಾದ ಉಪಾ 
ದಾನಕಾರಣಕ್ಕೆ ಹೊಂದಿಕೆಯಾಗುವುದಿಲ್ಲ. ಆದರೆ ನಿಮಿತ್ತ ಕಾರ 


5-0. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 
೨೨ ನೇದಾಂತಸೂತ್ರಗಳು 
ಣಕ್ಕೆ ಹೊಂದಿಕೆಯಾಗುತ್ತದೆ. ವೇದಾಂತ ಸೂತ್ರಗಳು ಬ್ರಹ್ಮ 
ನನ್ನು ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ 
ಎಂದು ೧-೪-.೨೩-೭ನೆಯ ಸೂತ್ರಗಳಲ್ಲಿ ತಿಳಿಸಿವೆ. ಆದ್ದರಿಂದ 
 ಬಾದರಾಯಣರು ಇವೆರಡರಲ್ಲಿರುವ ಸಾರಭಾಗವನ್ನು ಮಾತ್ರ wh, 
ಉಳಿದದ್ದನ್ನು ತಿರಸ್ಕರಿಸಿರುತ್ತಾರೆ. ಅದಕ್ಕಿಂತ ಮುಂದೆ ಹೋಗಿ ಈ 
ಎರಡು ವಾದಗಳೂ ಹೇಳದ, ಶ್ರುತಿಮಾತ್ರ ತಿಳಿಸುವ ಬ್ರಹ್ಮ 
ವೈಚಿತ್ರ್ಯನನ್ನೂ, ಅಸದೃಶ ಪ್ರಭಾವವನ್ನೂ ಲೀಲೆಯನ್ನೂ 
ನಿಚಾರಸಾಧನವಾಗಿ ಉಪಯೋಗಿಸಿಕೊಂಡಿರುತ್ತಾರೆ. 
ಮೊಟ್ಟಿ ನೊದಲು ಎರಡನೆ ಅಧ್ಯಾಯದ ಸೂತ್ರಗಳು ಸ್ಕಾಪಿ 
= ಸಿದ್ಧಾಂತ ಬ್ರಹ್ಮದ ಕಾರ್ಯವಾದ ಜಗತ್ತು ಬ್ರಹ್ಮಕ್ಕಿಂತ 
ಬೇರೆ ಅಲ್ಲ (೨-೧-೨೦), ಕಾರಣನಾದ ಪರಬ್ರಹ್ಮವೂ ಕಾರ್ಯ 
ವಾದ ಜಗತ್ತೂ ಅಭಿನ್ನ (೨-೧-೧೪) ಎಂಬುದು. ಇದಕೆ 
ಸಾಂಖ್ಯದ ಆಕ್ಷೇಪ ಇದು: ಜಗತ್ತು ಜಡ, ಬ್ರಹ್ಮೆ ಜೇತನ 
= & 
ರೂಪ. ಆಜೇತನವಾದ ಪ್ರಕೃತಿಗೆ ಚೀ ತನನಾದ ಬ್ರಹ್ಮಕಾರಣ 
ವಲ್ಲವೆಂದು ಹೇಳಬೇಕಾಗುತ್ತದೆ. ಎಂಬ ಪೂರ್ವಪಕ್ಷಕ್ಕೆ ಬಾದ 
ರಾಯಣರು ಕೊಡುವ ಉತ್ತರ ಇದು. ಇದು ಶ್ರುತಿಯಲ್ಲಿ 
ಕಂಡುಬರುತ್ತದೆ. ತೈತ್ತಿರೀಯ ಉಪನಿಷತ್ತು. ೨-೬ ರಲ್ಲಿ 
— ೧೧ 
ಅದನ್ನು. ನಿಜ್ಞಾ ನವೂ ಅವಿಜ್ಞಾ ನವೂ ಎಂದು ಹೇಳಿ ಚೇತನ 
ವಾದ ಬ್ರಹ್ಮ ಆಚೇತನವಾದುದಕ್ಕೆ ಕಾರಣವಾಗಬಹುದೆಂದು 
ed -J = a 
ಸ್ಪಷ್ಟಸಡಿಸಿದೆ. ಬ್ರಹ್ಮವು ಭೂತಗಳನ್ನು ಸೃಷ್ಟಿಸಿ ಅವುಗಳಲ್ಲಿ 
ಇ Sga e ವಿ a} 
ಪ್ರವೇಶಿಸುತ್ತದೆ. ಹೀಗೆ ಭೂತಗಳಲ್ಲಿ ಪ್ರವೇಶಿಸಿರುವ ಬ್ರಹ್ಮನೇ 
ಇತರ ಎಲ್ಲದ ಉತ್ಪತ್ತಿಗೂ ಕಾರಣ (೨-೩-೧೩). ಕಾರ್ಯ 
ವಾದ ಜಗತ್ತು ಕಾರಣವಾದ ಬ್ರಹ್ಮವೂ ಅನನ್ಯ. ಕಾರಣ 


(0-0. Bhagavad Ramanuja National Research Institute, Melukote Collectior 


Funding: Tattva Hoge POU ತ Digitization: eGangotri 
«ದಾಂತಸೂತ್ರಗಳು 5Q 


ವನ್ನು ಬಿಟ್ಟು ಕಾರ್ಯವಿಲ್ಲ ಎಂಬುದನ್ನು ಎರಡು ದೃಷ್ಟಾಂತರ 
ಗಳಿಂದ ವಿಶದವಡಿಸಿದೆ. ೧. ಬಟ್ಟೆ ಮಡಿಸಿಟ್ಟಿ ದ್ದಾಗ ಆದು ಅವ್ಯಕ್ತ 
ವಾಗಿರುತ್ತದೆ, ಬಿಚ್ಚಿದಾಗ ಅದರ ಉದ್ದ ಅಗಲಗಳು ವೃಕ್ತವಾಗು 
ತ್ತವೆ. ಅಂತೆಯೇ ಉತ್ಪತ್ತಿಗೆ ಮೊದಲು ಬ್ರಹ್ಮದಲ್ಲಿ ಅವ್ಯಕ್ತವಾಗಿ 
ದ್ಹದ್ದು ಸೃಷ್ಟಿಯಲ್ಲಿ ವ್ಯಕ್ತವಾಗುತ್ತದೆ. ಮಡಿಸಿದ ಬಟ್ಟೆಯೂ 
ಬಿಚ್ಚಿದ ಬಟ್ಟೆಯೂ ಒಂದೇ ಆದರೂ ಅನುಗಳೆ ಗುಣ ಬೇರೆ 
(೨-೧-೧೬). ೨. ಉಸಿರನ್ನು ಶ್ವಾಸಕೋಶದಲ್ಲಿ ಎಳೆದುಕೊಂಡು 
ಹಿಡಿದಿಟ್ಟಾಗೆ ಜೀನ ಮಾತ್ರ ಇರುತ್ತದೆ. ಆದರೆ ಅಂಗಾಂಗಗಳನ್ನು 
ಚಲಿಸಲಾಗುವುದಿಲ್ಲ. ಹಿಡಿದಿಟ್ಟ ಉಸಿರನ್ನು ಹೊರಕ್ಕೆ ಬಿಟ್ಟಮೇಲೆ 
ಅಂಗಾಂಗಳನ್ನು ಚಲಿಸಬಹುದು. ಎರಡು ಸಂದರ್ಭಗಳಲ್ಲೂ ಪ್ರಾಣ 
ವಾಯು ಒಂದೇ. ಆದರೂ ಅದು ಭಿನ್ನ ಕ್ರಿಯೆಗಳನ್ನು ಏರ್ಸಡಿಸು 
3,8. ಕಾರಣವಾದ ಮಣ್ಣು ಕಾರ್ಯವಾದ ಗಡಿಗೆಯೂ 
ಅನನ್ಯವಾದಂತೆ ಕಾರಣವಾದ ಬ್ರಹ್ಮವೂ ಕಾರ್ಯವಾದ 
ವಿಶ್ಚವೂ ಅನನ್ಯ. (೧-೧-೪, 99). ಬೀಜದಲ್ಲಿ ಅವ್ಯಕ್ತೆವಾ 
ಗಿದ್ದದ್ದೇ ಮರವಾಗುವುದು. ಅಂತೆಯೇ ಅವ್ಯಕ್ತವಾಗಿ ಬ್ರಹ್ಮ 
ದಲ್ಲಿದ್ದದ್ದೇ ಸೃಷ್ಟಿಯಾಗಿ ವ್ಯಕ್ತಗೊಳ್ಳುವುದು. ಸಾಂಖ್ಯದಲ್ಲಿರು 
ವಂತೆ ಸೃಷ್ಟಿಗೆ ಪ್ರಕೃತಿಯೆಂಬ ಉಪಾದಾನ ಕಾರಣ ಮಾತ್ರ 
ಸಾಲದು, ನಿಮಿತ್ತ ಕಾರಣವೂ ಅಗತ್ಯ. ಬ್ರಹ್ಮವು ಸೃಷ್ಟಿಗೆ 
ಉಪಾದಾನ ಮತ್ತು ಥಿಮಿತ್ತಕಾರಣ. ಮಡಕೆಯನ್ನು ಮಾಡಲು 
ಚಕ್ರ, ಕೋಲು ಮುಂತಾದ ಕರಣಗಳು ಕುಂಬಾರನಿಗೆ ಅಗತ್ಯ 
ವಾಗಿರುನಂತೆ ಬ್ರಹ್ಮನು ಸೃಷ್ಟಿಗೆ ನಿಮಿತ್ತ ಕಾರಣವಾಗಲು 
ಕರಣಗಳು ಬೇಕಿಲ್ಲ. ಏಕೆಂದರೆ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿ 
ರುವಂತೆ ಅವನು ಕಾಲುಗಳಿಲ್ಲದೆ ವೇಗವಾಗಿ ಸಂಚರಿಸಬಲ್ಲನು 


೨-0. Bhagavad Ramanuja National Research Institute, Melukote Collectic 


Funding: Tattva Heritage Foundation,Kolkata. Digitization: eGangotri 
೨೪ ವೇದಾಂತಸೂತ್ರ ಗಳು 
(೩-೧೯). ಹಾಲಿನಂತೆ ಪರಿಣಾಮ ಹೊಂದಲು ಶಕ್ತನಾಗಿದ್ದಾ ನೆ 
(ಸೂ.ವಿ. ೧-೨೨-೨೩). ಬ್ರಹ್ಮನು ಯಾವುದೊಂದು ಉಪಯೋಗ 
ದೃಷ್ಟಿಯಿಂದಲೂ ವಿಶ್ವವನ್ನು ಸೃಷ್ಟಿಸುವುದಿಲ್ಲ. ಅವನು ಥಿತ್ಯತೃಪ್ತ 
ನಾದುರಿಂದ ಯಾವ ಪ್ರಯೋಜನವನ್ನೂ ಬಯಸುವುದಿಲ್ಲ. ಅವನಿಗೆ 
ಪಕ್ಷಪಾತವಾಗಲಿ ದ್ವೇಷವಾಗಲಿ ಇಲ್ಲ, ಅವನಿಗೆ ಕ್ರೌರ್ಯವಾಗಲಿ 
ವೈ ಷಮ್ಯವಾಗಲಿ ಇಲ್ಲ (೨-೧-೩೪). ಜೀವಿಗಳ ಪಾಪ ಪುಣ್ಯಗಳು 
ಅವರ ಕರ್ಮಾನುಸಾರ. ಪ್ರಸಂಚ ಸೃಷ್ಟಿ ಉದ್ದೇಶರಹಿತವಾದ 
ತಾನೇ ತಾನಾಗಿ ಪ್ರಕಾಶನಾಗುವ ಲೀಲೆಯ ಹಾಗೆ(೨-೧-೩೪). 
ಅದು ಅನಂದಸ್ವರೂವಾದದ್ದು. ಎಲ್ಲವೂ ಆನಂದದಿಂದ ಹುಟ್ಟು 
ತವೆ, ಆನಂದದಿಂದ ಬೆಳೆಯುತ್ತವೆ, ಆನಂದವನ್ನು ಸೇರುತ್ತವೆ. ಆ 
ಆನಂದ ಸ್ಚರೂಪವನ್ನು ಮರೆತ ಜೀವಿಗಳು ಪಾಸಯೋಫಿಗಳಾಗು 
ತ್ತಾರೆ; ಅದನ್ನು ಅರಿತು ಮುಕ್ತರಾಗುತ್ತಾರೆ. ಆನಂದವೇ ಪರಮ 
ಗುರಿ. ಈ ಸಕಲವೂ ಆನಂದದಲ್ಲಿ ಭಾಗಿಯಾಗುವುದೇ ಸೃಷ್ಟಿಯ 
ಅಂತಿಮ ಗುರಿ. ಈ ದೃಷ್ಟಿಯಿಂದ ಬ್ರಹ್ಮವು ಉಪಾದಾನ ನಿನಿತ್ತ 
ಕಾರಣನಲ್ಲದೆ ಅಂತಿಮ ಕಾರಣವೂ ಆಗಿದೆ. ಈ ಅಂತಿಮ 
ಕಾರಣವನ್ನು ಸೂತ್ರಗಳೆಲ್ಲಿ ಹೇಳಿಲ್ಲ. ಅದು “ತನ್ನಿಷ್ಯಸ್ಯಮೋ ಕ್ಷೋ- 
ಪದೇಶಾತ್‌' ಎಂಬ(೧-೧-೭) ನೆಯ ಸೂತ್ರದಲ್ಲಿ ಸೂಚ್ಯವಾಗಿದೆ. 
ಸಾಂಖ್ಯದಲ್ಲಿ ಪ್ರಧಾನ ಆಜೇತನವಾದ್ದರಿಂದ ಅಂತಿಮಗತಿಗೆ 
ಕಾರಣವಾಗಲಾರದು, ಅಂಥ ಕಾರಣವಾಗಬಲ್ಲದ್ದು ಪರಮಾತ್ಮನೇ. 
ಭಾಂದೋಗ್ಯ ಉಪನಿಷತ್ತು "ಶ್ವೇತಕೇತು, ಅದು ಆತ್ಮನು 
ಅದು ಥೀನಾಗಿರುವೆ' ಎಂದು ಆತ್ಮನನ್ನು ಉಪಜೇಶಿಸುತ್ತದೆ. 

೯. ಮೂರನೆಯ ಅದ್ಯಾಯ 


ಮೂರನೆಯ ಅಧ್ಯಾಯ ಬ್ರಹ್ಮನಿದೈಗೆ ಸಾಧನ ತಿಳಿಸುತ್ತದೆ. 


C-0. Bhagavad Ramanuja National Research Institute, Melukote Collectior 


Funding: Tattva Heritage PRN Kolkata. Digitization: e@&ngotri 
ಉಪಾಸನಾರೂಸವಾದ ಜ್ಞಾನದಿಂದ ಜೀವನಿಗೆ ಮೋಕ್ಷ ಸಿದ್ಧಿಸು 
ತ್ತದೆ (೩-೮-೮). ಜೀವನು ಕರ್ತಾ (೨-೩೩-೨೯). ಅವನು 
ನಿತ್ಯ (೨-೩-೧೬). ಅವನು ಆಣುರೂಪನು. ಬ್ರಹ್ಮನೇ ಜೀನ 
ರೂಪ ತಾಳಿದರೂ ಆದು ಜೀವಿಯ ಉಪಾಧಿಗಳಿಂದ ಭಾಧಿತ 
ವಾಗುವುದಿಲ್ಲ (೧-೨-೮). ಬಾದರಾಯಣರು ಬ್ರಹ್ಮ ಜೀವರ 
ಸಂಬಂಧವನ್ನು ಸೂರ್ಯ ಮತ್ತು ಅವನ ರಶ್ಮಿಗೆ ಹೋಲಿಸಿರು 
ತ್ತಾರೆ. ಸೂರ್ಯನು ಮೋಡದಿಂದ ಕವಿದಾಗ ಸೂರ್ಯನಿಗೆ ಭಾಣಿ 
AY. ಹಾಗೆಯೇ ಬ್ರಹ್ಮನೂ ಜೀನಿಗಳ ಉಪಾಧಿಗಳಿಂದ ಬಾಧಿತ 
ನಲ್ಲ(೨-೩-೪೬). ಜೀವನು ಭೋಕ್ತ ಎ» ಪಾಪಪುಣ್ಯವನ್ನು ಗಳಿಸು 
ತ್ತಾನೆ; ಸುಖ ದುಃಖಗಳನ್ನು ಅನುಭವಿಸುತ್ತಾನೆ. ಸರಮಾತ್ಮನು 
ಸುಖದುಃಖ ರಹಿತ (೧-೧-೧೭). ಜೀವನು ಬ್ರಹ್ಮದ ಅಂಶವೋ 
ಅಥವಾ ಬಿಂಬವೊ (ಆಭಾಸವೊ) ವಿಂಬುದನ್ನು 2-3- VA 
ಮತ್ತು ೫ಂನೆಯ ಸೂತ್ರಗಳು ಸ್ಪಷ್ಟೆ ಪಡಿಸುವುದಿಲ್ಲ. 

ಮೂರನೆಯ ಅಧ್ಯಾಯದಲ್ಲಿ ಸಾಧಕನು ಬ್ರಹ್ಮಜ್ಞಾ ನವನ್ನು 
ಪಡೆಯಲು ಅಗತ್ಯವಾದ ಸಾಧನಗಳನ್ನು ಉಪನಿಷತ್ತುಗಳಲ್ಲಿ 
ಸತ್ತ್ವಶುದ್ಧಿ ಗೆ ಹೇಳಿರುವ ನಿಯಮಗಳನ್ನು ೨-೩-೪೦-೪೨ರಲ್ಲಿ 
ತಿಳಿಸಿದೆ. ಮೂರುನರ್ಣದನರಿಗೆ ಮಾತ್ರ ಯಜ್ಞ ಕರ್ಮಾಧಿಕಾರ 
ವುಂಟು. ಆದರೂ ಶೂದ್ರರೂ ಸ್ತ್ರೀಯರೂ ಪರಮೇಶ್ವರನ ಪ್ರಸಾದ 

ದಿಂದ ಮುಕ್ತಿಯನ್ನು ಸಡೆಯಬಹುದೆಂದು ಹೇಳಿದೆ (೩-೪-೩ 

೨-೩೫). ಅಜ್ಞಾನದಿಂದ ಮಾಡಿದ ಕರ್ಮ az, ನಕ್ಕೆ ಬಾಧಕ. 

ಆದರೆ ಸತ್ಕರ್ಮ ಬಾಧಕವಲ್ಲ (೩-೩-೨೬). ಜ್ಞಾನಿಗೂ ಸಂನ್ಯಾ 

ಸಿಗೂ ಕರ್ಮ ಅಗತ್ಯನೆಂದು ೩-೪_೯ಹೇಳುತ್ತದೆ. ೩-೪-೩.೨-೩೨; | 

ಕರ್ಮಜ್ಞಾ ನ ಸಮುಚ್ಚಯವನ್ನು ಉಪದೇಶಿಸುತ್ತವೆ. | 


೨-0. Bhagavad Ramanuja National Research Institute, Melukote Collectio 


Funging: Tattva Heritage 6980611463. Digitization: eGangotri 


T 

KX 
ಎಂಬುದನ್ನು ಬಾಡರಾಯಣರು ಸ್ಪಷ್ಟ ಪಡಿಸಿಲ್ಲ. ಅವರು ಜೀವನಿದ್ದ 
ಕಾಲದಲ್ಲೆ ಮುಕ್ತಿ ಸಾಧ್ಯವೆಂದು ಹೇಳಿ ಜೀನನ್ಮುಕಿ,ಯನ್ನು 
ಒಪ್ಪಿರುತ್ತಾರೆ. ಬ್ರಹ್ಮಜ್ಞಾನ ಜೀವನ ; ಪ್ರಾರಬ್ಧ ಕರ್ಮವನ್ನು 
ಸುಟ್ಟು ಬಿಡುತ್ತದೆ. ಆದರೆ ಜೇಹವಿರುವನರೆಗೆ ಆದರಿಂದ ಹುಟ್ಟಿದ 
ಕರ್ಮ ಇದ್ದೇ ಇರುತ್ತದೆ. ಆದರೆ ಜ್ಞಾನಿಯನ್ನು ಅದು ಬಾಧಿಸು 


ವುದಿಲ್ಲ (iv n ೧೩-೧೫). ಕೆ 


ಮೋಕ್ಷಸ್ಥಿತಿ ಜೀವ ಬ್ರಹ್ಮ ಕ್ಯವೋ ಅಥನಾ ಸಾರೂಪ್ಯವೋ 


೧೦, ನಾಲ್ಕನೆಯೆ ಅಧ್ಯಾಯ 

ನಾಲ್ಕನೆಯ ಅಧ್ಯಾಯದಲ್ಲಿ ಜೀವನು ಬ್ರಹ್ಮಜ್ಞಾ ನದಿಂದ ದೇವ 
ಯಾನದ ಮೂಲಕ ಬ್ರಹ್ಮನನ್ನು ಸೇರುತ್ತಾನೆ ಎಂಬುದನ್ನು 
ತಿಳಿಸುತ್ತದೆ. ದೇನಯಾನದಿಂದ ಬ್ರಹ್ಮವನ್ನು ಸೇರಿದ ಜೀವಿಗೆ 
ಪುನರ್ಜನ್ಮನಿಲ್ಲ. ಜೀನನು ಬ್ರಹ್ಮನನ್ನು ಸೇರಿದಾಗ ಅವನ ಸ್ವರೂಪ 
ವ್ಯಕ್ತವಾಗುತ್ತದೆ. (೪-೪-೧). ೪-೪-೫ ರಿಂದ ೭ರ ವರೆಗಿನ | 
ಸೂತ್ರಗಳು ಮುಕ್ತ ಜೀವಿಯ ಲಕ್ಷಣಗಳನ್ನು ವಿಜಾರಮಾಡುತ್ತವೆ. | 
ಔಡುಲೋಮಿಯ ಪ್ರಕಾರ ಮುಕ್ತಾತ್ಮ ಸ್ವರೂಸ ಕೇವಲ 
ಜಿತ್‌ಸ್ವರೊಪ. ಮುಕ್ತಾತ್ಮ ಬ್ರಾಹ್ಮರೂಪದಿಂದ ಕಾಣಿಸಿಕೊಳ್ಳು | 
ತ್ರಾನೆಂದು ಹೇಳುತ್ತಾನೆ. ಬ್ರಾಹ್ಮ ಎಂದರೆ ಐಶ್ವರ್ಯ. ಸಕಲ 
ಗುಣಸಂಪತ್ತು. ಸತ್ಯಕಾಮ, ಸತ್ಯಸಂಕಲ್ಪ, ಸರ್ವಜ್ಞ Z,» ಸರ್ವೇಶ್ವ 
3, ಆ ಐಶ್ವರ್ಯದಲ್ಲಿ ಸೇರಿವೆ. "ಅಲ್ಲಿ ಮುಕ್ತನು ನಗುತ್ತ ಕ್ರೀಡಿ 
ಸುತ್ತ, ಇರುತ್ತಾನೆ. ಅನನು ಚೇತನಸ್ಪರೂಪದಲ್ಲೂ, ಬ್ರಾಹ್ಮೆ 
ಸ್ವರೂಸದಲ್ಲೂ ಎರಡು ಸ್ವರೂಸಗಳಲ್ಲೂ ಇರುತ್ತಾನೆ. ಅವನು 


| 
| 


(0-0. Bhagavad Ramanuja National Research Institute, Melukote Collectio 


ಗ 


Funding: Tattva Heritage Foundation,Kolkata. Digitization: eGangotri 
` ವೇದಾಂತಸೂತ್ರಗಳು ೨೭ 


ಇಂಥ ಉನ್ನತ ಗುಣಗಳನ್ನು ಪಡೆದಿದ್ದರೂ ಅವನು ಬ್ರಹ್ಮದಂತೆ 
ಸೃಷ್ಟಿಶಕ್ತಿ ಪಡೆದಿರುವುದಿಲ್ಲ (೪-೪-೧೭). ಮುಕ್ತನು ಪರಮಾತ್ಮ 
ನಿಗಿಂತ ಬೇರೆಯಾಗದೆ (ಅನಿಭಾಗೇನ) ಇರುತ್ತಾನೆ. ಏಕೆಂದರೆ 
ಅದು ಶ್ರುತಿಯಲ್ಲಿ ಕಂಡುಬರುತ್ತದೆ. (೪-೪-೪) "ನಾನು ಬ್ರಹ್ಮ 
ನಾಗಿರುವೆ' (ಬೃ. ಉ. ೧-೪-೧೦) "ಎಲ್ಲಿ ಬೇರೆಯದನ್ನು 
ನೋಡುವುದಿಲ್ಲವೋ?ಅದು ಬ್ರಹ್ಮ (ಛಾ.ಉ.೧-೪-೧೦), *ಶುದ್ಧ 
ವಾದ ನೀರಿನಲ್ಲಿ ಸೇರಿದ ನೀರು ಶುದ್ಧವಾದ ನೀರೇ ಆಗುವುದು. ಈ 
ವಾಕ್ಯಗಳನ್ನು ತಿಳಿದುಕೊಂಡಿರುವ ಮುನಿ ಆತ್ಮನಾಗುನನು 
(ಕ. ಉ. ೨-೪-೧೫). 


೧೧. ಕೊನೆಯ ಮಾತು 


ಎಲ್ಲವೂ ಬ್ರಹ್ಮದಿಂದ ಬಂದು, ಬ್ರಹ್ಮದಿಂದ ಜೆಳದು, ಬ್ರಹ್ಮನನ್ನು 
ಅನಿಭಾಗವಾಗಿ ಸೇರುವುದೇ ಎಲ್ಲದರ ಆದಿ ಮತ್ತು ಅಂತ್ಯ ಎಂಬ 
ತತ್ತ್ವವೇ ಬ್ರಹ್ಮಸೂತ್ರಗಳ ಉದ್ದ TA ಹಾಸುಹೊಕ್ಕಾಗಿರುವ 
ತತ್ತ್ವವೆಂಬುದರಲ್ಲಿ ಸಂಶಯಕ್ಕೆ ಅವಕಾಶವಿಲ್ಲ. ಆದ್ದರಿಂದ ಇದರ 
ತತ್ತ್ವ ಎಏಕತ್ವವೇ; ಅದು ಚಿರಂಜೀನಿ ತತ್ತ್ವ. ಇದು 
"ಏಕಂ ಸತ್‌' ಎಂದು ಖುಗ್ರೇದದ ದೀರ್ಫತಮಸ್‌ ಖುಷಿಯ 
ಸೂಕ್ತದಿಂದ ಪ್ರಾರಂಭವಾಗಿ ಇಂದಿನವರೆಗೆ ಬಹುಮುಖವಾಗಿ 
ಬೆಳೆದಿನ. ಇದು ಬಹುಮುಖವಾದ ತತ್ತ ಎ" ಉಸನಿಷತ್ತುಗಳಲ್ಲಿ 
ಇದರ ಅನೇಕ ಮುಖಗಳು ಪ್ರಕಾಶವಾಗಿನೆ. ಅಂದಿನಿಂದ ಇಂದಿನ 
ವರೆಗೆ ಹಿಡಿಡು ಆಶ್ಮರಥ್ಯ, ಔಡುಲೋಮಿ, ಕಾಶಕೃತ್ಸ್ನರ ಮೂಲ 
ಕವೂ ಅದು ಬಹು ಪ್ರಕಾರವಾಗಿ ಬೆಳೆದಿದೆ. ಭತನ್ಯಪ್ರಸಂಚ 
ಮುಂತಾದವರೂ, ಶಂಕರಾಚಾರ್ಯರೂ, ಭಾಸ್ಟರಾಚಾರ್ಯರ್ಯೂ 


೨-0. Bhagavad Ramanuja National Research Institute, Melukote Collectio 


Funding: Tattva Heritage Foundation,Kolkata. Digitization: eGangotri 


೨೮ ವೇದಾಂತೆಸೂತ್ರಗಳು 4 

(ಕ್ರಿ. ಶೆ. ೧೦೦೦) ಯಾವನ ಪ್ರಕಾಶರೂ (ಕ್ರಿ. ಶ. ೧೧೪೦) 
ರಾಮಾನುಜರೂ (ಕೆ. ಶ. ೧೧೪೦), ಮಧ್ವಾಚಾರ್ಯರೂ 
(ಕಿ.ಶೆ. ೧೨೩೮) ಶ್ರೀಕಂಠ (ಕ್ರಿ. ಶ. ೧೨೭೦) ಶ್ರೀಪತಿ (ಕ್ರಿ. ಶ. 
೧೪೦೦), ವಲ್ಲಭ (ಕ್ರಿ. ಶ. ೧೪೭೯) ಶುಕ (ಕ್ರಿ. ಶ. ೧೫೫೦), 
ವಿಜ್ಞಾನ ಭಿಶ್ಸು (ಕ್ರಿ. ಶ. ೧೬೦೦). ಬಲದೇವ (ಕ್ರಿ. ಶ. ೧೭.೨೫) 
ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯ ಬರೆದಿರುತ್ತಾರೆ. ಬಾದರಾಯಣರು 
ಉಪನಿಷತ್ತುಗಳು ಹೇಳಿರುವುದನ್ನು ಬಿಟ್ಟು ಸ್ವಲ್ಪವೂ ಕದಲಲಿಲ್ಲ. 


ಅವರದು ಉಸನಷತ್ತೂಗಳೆ ಭಾಷ್ಯವಲ್ಲ; ಸಾರಸಂಗ್ರಹ. ಉಳಿದ - 


ವರದು ಭಾಷ್ಯ. ಭಾಷ್ಯಕಾರರದು ಸ್ವತಂತ್ರ ನಿಚಾರ. ಅದರಲ್ಲಿ 
ವೈಯಕ್ತಿಕೆ ಅಂಶವಿದೆ. ಬ್ರಹ್ಮನೇ ಪರಮ ಎಂಬ ಅದರೆ ಒಂದು 
ಮೂಲತತ್ವ್ವವನ್ನು WEA ಆ LOSS, WH, ಅನೇಕ ಬಗೆ 
ಯಾಗಿ. ತನ್ನು ವೈಯಕ್ತಿಕ ದೃಷ್ಟಿ ಕೋನಕ್ಕೆ ಸಂಗತವಾಗಿ ತೋರಿ 
ದಂತೆ ಕಾಲ ಜೇಶ ವ್ಯತ್ಯಾಸಗಳಿಗೆ ಸಂಬಂಧಿಸಿದಂತೆ ಬೆಳೆಸಿರತ್ತಾರೆ- 
ಬ್ರಹ್ಮ ವಿಶ್ವಕ್ಕೆ ಉಸಾದಾನ ಕಾರಣನೆಂಬ ಉಸನಿಷತ್ತುಗಳೆ 
ತತ್ತ್ವವನ್ನು ಬಿಟ್ಟು ಬಹುದೂರ ಸಾಗಿದೆ ಎಂದು ಭಾವಿಸಿರುವ 
ಮಾಧ್ವ ದ್ವೈತ BS, WP ಕೂಡ ಬ್ರಹ್ಮವೊಂದೇ ಪರಮ ಎಂಬ 
ಉಪನಿಷತ್ತುಗಳ ತತ್ವವನ್ನು ಬಿಟ್ಟು ಬೆಳೆಸಿದ ತತ್ತ್ವವಲ್ಲ. 


L 
A 


C-0. Bhagavad Ramanuja National Research Institute, Melukote Collectio 


lS a a ne 


Funding: Tattva Heritage Foundation, Kolkata. Digitization: eGangotri 


ತಿದ್ದುಪಡಿ 
ಪುಟ ಸಾಲು ತಪು ಸರಿ 7 
೬ ೧೨ ತೈತ್ತೀರೀಯದವು 3,3, ರೀಯದವು 
೧೧ ೧೦ ಮಧಸಿಕೆ ಮಧ್ಯಸಿ ಕೆ 
52 a ara 
೧೬ ೧ ಅಂತನರ್ಕಾಪಿಂ ಆಂತೆರ್ಯಾನಿ 
೧೩೭ ೧ಪ್ಲಿ ಆಖ ಅಣಣ 
೧೭ ೧೮ ವಿಧಿಧ್ನಾ ಸನ ನಿದಿಧ್ದಾಸನ 
೧೮ ೩ ಆತ್ಮರ an ಅಶ್ಮರೆಥ 
೨೨ ೧೯ ಆಜೇತೆನ ಅಚೇತನ 
೨೮ ng ಬೆಳಸಿರತ್ತಾರೆ ಬೆಳೆಸಿರುತ್ತಾರೆ 
-ð 


೨-0. Bhagavad Ramanuja National Research Institute, Melukote Collectio 


Funding: Tattva Heritage Foundatian,Kolkata. Digitization: eGangotri 


ಸಾಹಿತ್ಯವಾಹಿನಿ 


೪೧. 
೪೨. 
YA. 
ಅಲ. 


ಭಾರತೀಯ ತತ್ತ ಶಾಸ್ತ್ರದ ನಿನರಣಾತ್ಮಕ ಪರಿಚಯ 


ಲೇಖಕರು : ಜಿ. ಹೆನುಮಂತರಾವ್‌ 


ನೇದ ಸಂಹಿತೆಗಳು ೧ 
ವೇದ ಸಂಹಿತೆಗಳು ೨ 
ವೇದ ಸಂಹಿತೆಗಳು 2 
ಬಾ ಹ್ಮಣಗಳು, 
ಆರಣ್ಯಕಗಳು 


. ಉಪನಿಷತ್ತುಗಳ ತತ್ತ 3° 
. ಉಪನಿಷತ್ತುಗಳ ತತ್ತ್ವ ೨ 


ಉಪನಿಷತ್ತು ಗಳ ತತ್ತ ee 
ಕಲ್ಪ ಸೂತ್ರಗಳು ಇತ್ಯಾದಿ 
ಪಂಚರಾತ್ರ ಆಗಮಗಳು 
ಪಾಶುಪತ ಆಗನುಗಳು 


 ಭಗನದೀತೆ ೧ 


ಭಗನದ್ಗೇತೆ ೨ 
ಭಗವದ್ಗೀತೆ a. 
ಚಾರ್ನಾಕ ಇತ್ಯಾದಿ 


e ಹೀನಯಾನ ಬೌದ್ಧ 


ದರ್ಶನಗಳು 


. ಮಹಾಯಾನ ಬೌದ 


ದರ್ಶನಗಳು 


೧ ಜೈನದರ್ಶನ 

G ನ್ಯಾಯದರ್ಶನ 

; ವೈಶೇಷಿಕ ದರ್ಶನ 
» ಸಾಂಖ್ಯದರ್ಶನ 


ಯೋಗದರ್ಶನ 


+ ಪೊರ್ವ ಮೀಮಾಂಸಾ 
» ವೇದಾಂತ ಸೂತ್ರಗಳು | 
h ಅದ್ವೈತ 

. ಪಿಶಿಸಾದೆ, ತೆ 


ಟೆ ಬಲಿ 


. 3, 32 
. ಕಾಶ್ಮೀರಶೈವ ದರ್ಶನ 
. ಭಾರತೀಯ ತತ್ತ ಶಾಸ್ತ್ರ 


ADIT, : 


ಪ್ರತಿಯೊಂದು ಪುಸ್ತಕದ ಬೆಲೆಯೂ ಐವತ್ತು ಪೈಸೆ 


ಡಿ.ವಿ. ಕೆ. ಮೊರ್ತಿ ಃ ಃ 


-0. -Bhagavad Ramanuja National Research Institute, Melukote Collecti 


ಪ್ರಕಾಶಕರು OA 3303 4009-7 


